


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೨, ೨೦೧೫ (ಫಾಲ್ಗುಣ ೨೧, ಶಕ ವರ್ಷ ೧೯೩೬) ಸಂಚಿಕೆ ೧೧ 
Volume 150 Bengaluru, Thursday, March 12, 2015 (Phalguna 21, Shaka Varsha 1936) Issue 11 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ, ಉಡುಪಿ 
ಅಧಿಸೂಚನೆ 
ಸಂಖ್ಯೆ : ADMN/1/2015, ಬೆ೦ಗಳೂರು, ದಿನಾಂಕ : 30-01-2015. 
ವಿಷಯ : ಶೀಘ್ರಲಿಪಿಗಾರ, ಬೆರಳಚ್ಚು-ನಕಲುಗಾರ ಮತ್ತು ಜವಾನ ಹುದ್ದೆಗಳ ನೇಮಕಾತಿ ಬಗ್ಗೆ. 
ಓದಲಾಗಿದೆ : 1 ಈ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ ಆಡಳಿತ : 3 :2013 ದಿನಾಂಕ 24-09-2013. 
2. ಈ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ ಆಡಳಿತ : 1 :2014 ದಿನಾ೦ಕ 27-05-2014. 
3. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ LCA- ॥/28/2012, ದಿನಾಂಕ : 07-06-2014. 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಉಡುಪಿ ಘಟಕದಲ್ಲಿ ಉಲ್ಲೇಖ 1 ಮತ್ತು 2ರ ಅಧಿಸೂಚನೆಯಲ್ಲಿ ಆಹ್ವಾನಿಸಿ ಭರ್ತಿಯಾಗದೆ ಖಾಲಿ ಇರುವ 
ಶೀಘಲಿಪಿಗಾರ, ಬೆರಳಚ್ಚು-ನಕಲುಗಾರ ಮತ್ತು ಜವಾನ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಈ ಅಧಿಸೂಚನೆಯ ಜೊತೆಗೆ ಲಗತ್ತಿಸಿರುವ ಅರ್ಜಿ 
ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 
ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕಃ 16-03-2015, ಸಂಜೆ 5-00 ಘಂಟೆ. 
ಅರ್ಜಿ ಸಲ್ಲಿಸಬೇಕಾದ ವಿಳಾಸ ;:-_ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಉಡುಪಿ ಜಿಲ್ಲೆ, ಉಡುಪಿ. 
ಭಾಗ : 1 
1. ಶೀಘ್ರಲಿಪಿಗಾರ ಹುದ್ದೆ: (56700180061) 
ಹುದ್ದೆಗಳ ಸಂಖ್ಯೆ : 10. 




















ವೇತನ ಶ್ರೇಣಿ :- 14550-350-15600-400-17200-450-19000-500-21000-600-24600-700-26700 ಹಾಗೂ ಇತರ 

ಭತ್ಯೆಗಳೊಂದಿಗೆ. 
ಹುದ್ದೆಗಳ ವರ್ಗೀಕರಣ :- 

ಮೀಸಲಾತಿ ಇತರೆ ಗ್ರಾಮೀಣ ಅಂ.ಅ ಮಾ.ಸೈ ಒಟ್ಟು 

ಪ. ಜಾತಿ — 01 (Backlog) 01 (Low Vision) ದ 02 

ಪ್ರ-॥ಡಿ — ದ 01 (Low Vision) ದ 01 

ಪ್ರ- ॥॥A 01 ನ ಷ್ಟ | 01 

ಸಾಮಾನ್ಯ 02 03 — 01 06 

ಒಟ್ಟು 03 04 02 01 10 


























(೧೩೩) 


೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





ಶೈಕ್ಷ: ಣಿಕ ವಿದ್ಯಾರ್ಹತೆ :- 
() ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಿರತಕ್ಕದ್ದು. 
ಮು ಎ 
(2) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಹಿರಿಯ ದರ್ಜೆಯ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಶೀಘ್ರಲಿಪಿ ಮತ್ತು ಬೆರಳಚ್ಚು 
ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿರಬೇಕು. 
ಅಥವಾ 
(3) ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಸೆಕ್ರೆಟೆರಿಯಲ್‌ ಪ್ರಾಕ್ಟೀಸ್‌ ಪಠ್ಯಕ್ರಮದ ಡಿಪ್ಲೊಮಾ ಪದವಿಯೊಂದಿಗೆ ಕನ್ನಡ ಮತ್ತು 
ಆಂಗ್ಲ ಭಾಷೆಗಳ ಶೀಘ್ರಲಿಪಿ ಮತ್ತು ಬೆರಳಚ್ಚು ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ. 
ಆಯ್ಕೆ ವಿಧಾನ :- 
ಮೇಲೆ ಹೇಳಿದ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಲ್ಲಿ 
5 ನಿಮಿಷಗಳ ಉಕ್ತಲೇಖನವನ್ನು ತೆಗೆದುಕೊ೦ಡು, ಉಕ್ತಲೇಖನವನ್ನು 45 ನಿಮಿಷಗಳಲ್ಲಿ ಅನುಲಿಪಿ ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ 
ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಅಯ್ಕೆ ಮಾಡಲಾಗುವುದು. 
2. ಬೆರಳಚ್ಚು-ನಕಲುಗಾರ : (Typist-Copyist) : 
ಹುದ್ದೆಗಳ ಸಂಖ್ಯೆ : 01 
ಬ ಶ್ರಿ 
ವೇತನ ಶ್ರೇಣ88-  11600-200-12000-250-13000-300-14200-350-15600-400-17200-450-19000-500-21000 ಹಾಗೂ 
ಇತರ ಭತ್ಕೆಗಳೊಂದಿಗೆ. 


ಹುದ್ದೆಗಳ ವರ್ಗೀಕರಣ :- 











ಮೀಸಲಾತಿ ಅಂ.ಅ ಒಟ್ಟು 
ಪ. ಜಾತಿ 01 (Low Vision) 01 
01 01 

















ಶೈಕ್ಷಣಿಕ ವಿದ್ಯಾರ್ಹತೆ :- 
() ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 


ಉೃ 
ಉತೀರ್ಣರಾಗಿರತಕ್ಷದ್ದು. 
par ಕಬಿ 


(2) ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಕಿರಿಯ ದರ್ಜೆಯ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ಪರೀಕ್ಷೆಗಳಲ್ಲಿ 
ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ. 


3. ಜವಾನ (PEON): 
ಹುದೆಗಳ ಸಂಖ್ಯೆ : 2 
ಬ ರಿ 
ವೇತನ ಶ್ರೇಣಿ ;-.9600-200-12000-250-13000-300-14200-350-14550 
ಹುದ್ದೆಗಳ ವರ್ಗೀಕರಣ :- 














ಮೀಸಲಾತಿ ಮಹಿಳೆ ಇತರೆ ಒಟ್ಟು 
ಸಾಮಾನ್ಯ ದ 1 1 
ಪ್ರವರ್ಗ 2ಎ 1 ದ 1 
1 1 2 




















ಶೈಕ್ಷಣಿಕ ವಿದ್ಯಾರ್ಹತೆ :- 
(1) ಏಳನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿರಬೇಕು. 
(2) ಕನ್ನಡ ಓದಲು ಬರೆಯಲು ತಿಳಿದಿರಬೇಕು. 
ಆಯ್ಕೆ ವಿಧಾನ :- 
ಮೇಲೆ ಹೇಳಿದ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು 
ಸಿದ್ದಪಡಿಸಿ 110 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಅಯ್ಕೆ ಮಾಡಲಾಗುವುದು. 


ಸೂಚನೆ : ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಲ್ಲಿ, ಮಹಿಳಾ ಅಭ್ಯರ್ಥಿಗಳು, ಗ್ರಾಮೀಣ ಅಭ್ಯರ್ಥಿಗಳು, ಅಂಗವಿಕಲ 
ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು, ಕನ್ನಡ ಮಾಧ್ಯಮ ಹಾಗೂ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳ ಮೀಸಲಾತಿಗೆ ಅರ್ಹ ಅರ್ಭ್ಯಧಿಗಳು 
ಲಭ್ಯವಿರದೇ ಇದ್ದ ಪಕ್ಷದಲ್ಲಿ, ಅ ಹುದ್ದೆಗಳನ್ನು ಅಯಾ ವರ್ಗಗಳ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಅಯಾ ವರ್ಗಗಳ ಇತರೆ 
ಅಭ್ಯರ್ಥಿಗಳೂ ಸಹ ಲಭ್ಯವಾಗದಿದ್ದಲ್ಲಿ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾದ ಹುದ್ದೆಗಳನ್ನು ಹೊರತುಪಡಿಸಿ ಇನ್ನುಳಿದ ಹಿಂದುಳಿದ 


ವರ್ಗಗಳ ಹುದ್ದೆಗಳನ್ನು ಸಾಮಾನ್ಯ ವರ್ಗದ ಇತರ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೩೫ 





ಭಾಗ-2 :- 

ವಯೋಮಿತಿ 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
(1) ಕನಿಷ್ಟ 18 ವರ್ಷ ವಯಸ್ಸನ್ನು ಪೂರೈಸತಕ್ಕದು. 
(2) ಗರಿಷ್ಟ ವಯೋಮಿತಿ 

















ಸಾಮಾನ್ಯ ವರ್ಗ 35 ವರ್ಷ 
2ಎ, 2ಬಿ, 3ಎ, 3ಬಿ 38 ವರ್ಷ 
ಪ.ಜಾತಿ, ಪ.ಪಂಗಡ, ಪ್ರವರ್ಗ - 1 40 ವರ್ಷ 








ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಟ ವಯಸ್ಸನ್ನು ಮೀರಿರಕೂಡದು. 
ವಯೋಮಿತಿ ಸಡಿಲಿಕೆ : 
ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಟ ವಯೋಮಿತಿಯನ್ನು ಆಯಾ ಅಭ್ಯರ್ಥಿಗಳಿಗೆ ನಮೂದಿಸಿರುವ ಮಟ್ಟಿಗೆ ಹೆಚ್ಚಿಸಲಾಗುವುದು. 


(1) ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ 
ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ ಸರ್ಕಾರದ 
ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಟ ವಯೋಮಿತಿಯನ್ನು ಅವರು ಎಷ್ಟು 
ವರ್ಷಗಳ ಅವಧಿಗೆ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ, 


ಎರಡರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳ ಸಡಿಲಿಕೆಯನ್ನು ನೀಡಿಲಾಗುವುದು. 


(2) ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ, ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ ವರ್ಷಗಳಿಗೆ 03 ವರ್ಷಗಳನ್ನು 
ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 

(3) ಅಭ್ಯರ್ಥಿಯು ಅಂಗವಿಕಲನಾಗಿದ್ದಲ್ಲಿ, ವಿಧವೆಯಾಗಿದ್ದಲ್ಲಿ ಮತ್ತು ಜೀತ ಕಾರ್ಮಿಕನಾಗಿದ್ದಲ್ಲಿ 10 ವರ್ಷಗಳು. 

(4) ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ ಪ 


ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸೇವೆ 


ಅಷ್ಟು ವರ್ಷಗಳ ಅಥವಾ 05 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 

(5) ಅಭ್ಯರ್ಥಿಯು ನ್ಯಾಷನಲ್‌ ಕೆಡೆಟ್‌ ಕಾರ್ಪ್ಸ್‌ನಲ್ಲಿ ಪೂರ್ಣ ಕಾಲಿಕ ಪರೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ ಅಂತಹ ಕೆಡೆಟ್‌ 
ಪರೀಕ್ಷಕನಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು. 

(6) ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಜೌದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡು ಗ್ರಾಮ ಸಮೂಹ 
ಪರಿಶೀಲಕರಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಪಕ್ಷದಲ್ಲಿ ಅಂತಹ ಗ್ರಾಮ ಸಮೂಹ ಪರಿಶೀಲಕರಾಗಿ ಸೇವೆ ಸಲ್ಲಿಸಿದ್ದಷ್ಟು 
ವರ್ಷಗಳು. 

ಪರಿವೀಕ್ಷಣಾ ಅವಧಿ : 

ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ (ಪರಿವೀಕ್ಷಣೆ ನಿಯಮಗಳು) 1977ರ ಪ್ರಕಾರ 02 ವರ್ಷಗಳ ಕಾಲ ಪರಿವೀಕ್ಷಣಾ 
ಅವಧಿಯಲ್ಲಿರುತ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರುಗಳ ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಮತ್ತು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಬೇಕು. 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳಿಗಾಗಿ ಜಃ 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆದು, ಅರ್ಜಿಗಳನ್ನು 
ಸಂಬಂಧಿತ ನೇಮಕಾತಿ ಪ್ರಾಧಿಕಾರದ ಮೂಲಕ ಕಳುಹಿಸಬೇಕು. 
ಭಾಗ-3 :- 
ಅರ್ಜಿ ಸಲ್ಲಿಸುವ ವಿಧಾನ : 

1 ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ಲಗ್ಗೀಕರಿಸಿದ ನಿಗದಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು ಮಾಡಿಸಿದ ಅಥವಾ ಗಣಕೀಕೃತ ಅರ್ಜಿಯನ್ನು 
ತನ್ನ ಕೈಬರವಣಿಗೆಯಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು ಹಾಗೂ ಅರ್ಜಿ ನಮೂನೆಯಲ್ಲಿ ಹುದ್ದೆ, ವರ್ಗ ಹಾಗೂ ಮೀಸಲಾತಿಯನ್ನು ಸಷ್ಟವಾಗಿ 
ನಮೂದಿಸತಕ್ಕದ್ದು. ಅರ್ಜಿ ನಮೂನೆಯ ಕೊನೆಯಲ್ಲಿ ಘೋಷಣೆಯ ನಂತರ ಸಹಿ ಮಾಡತಕ್ಕದ್ದು. ಸರಿಯಾಗಿ ಅಂಕಣಗಳನ್ನು ಭರ್ತಿಮಾಡದೇ 
ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


2, ಅಭ್ಯರ್ಥಿಯು ಇತ್ತೀಚಿನ ಪಾಸ್‌ಪೋರ್ಟ್‌ ಸೈಜ್‌ ಪೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸಿ ಅದರ ಮೇಲೆ ಸಹಿ 
ಮಾಡತಕ್ಕದ್ದು. 

3. ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಹಾಕಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿ ನಮೂನೆಗಳಲ್ಲಿ ಅರ್ಜಿ 
ಸಲ್ಲಿಸತಕ್ಕದ್ದು. ಒಂದೇ ಹುದ್ದೆಗೆ ವಿವಿಧ ಮೀಸಲಾತಿಯಡಿಗಳಲ್ಲಿ ಅರ್ಜಿ ಸಲ್ಲಿಸುವವರು ಪ್ರತ್ಯೇಕವಾಗಿ ಅರ್ಜಿಗಳನ್ನು ಹಾಗೂ ಆ ಅರ್ಜಿಗಳಲ್ಲಿ 


ಕಡ್ಡಾಯವಾಗಿ ಯಾವ ವರ್ಗ / ಮೀಸಲಾತಿಯಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸುತ್ತಿರುವಿರಿ ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು 


ದಲ್ಲಿ ಗರಿ 
ಸಿದಾರೊ 


ದಾ ಎ 


~ el 


ಕ್ಷ 
0 
ಸ 


೧೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕಾಗಿರುವ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳನ್ನು ಹಾಗೂ ಇತರ ಪ್ರಮಾಣ ಪತ್ರಗಳ ಪ್ರತಿಗಳನ್ನು 
ಸ್ವಯಂ ದೃಢೀಕರಿಸತಕ್ಕದ್ದು. ಅರ್ಜಿಯೊಂದಿಗೆ ಮೂಲ ಪ್ರತಿಗಳನ್ನು ಲಗ್ತೀಕರಿಸುವ ಅವಶ್ಯಕತೆ ಇರುವುದಿಲ್ಲ. ಪ್ರಮಾಣಪತ್ರಗಳನ್ನು ಅರ್ಜಿ 
ಸಲ್ಲಿಸುವ ದಿನಾಂಕದ ಒಳಗೆ ಪಡೆದಿರಬೇಕು. 


ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು : 


1, 
2. 
3. 


10. 
11, 


12. 


ಜನ್ಮ ದಿನಾಂಕದ ದೃಡೀಕರಣಕ್ಕಾಗಿ ಎಸ್‌ಎಸ್‌ಎಲ್‌ಸಿ ಅಂಕ ಪಟ್ಟಿ / ವರ್ಗಾವಣೆ ಪತ್ರ / ಇನ್ಯಾವುದೇ ಅಧಿಕೃತ ದಾಖಲಾತಿಗಳು. 
ವಿದ್ಯಾರ್ಹತೆಯ ಬಗೆಗಿನ ಅಂಕಪಟ್ಟಗಳ ನಕಲು ಪ್ರತಿಗಳು 


ಪ. ಜಾತಿ / ಪ. ಪಂಗಡದ ಅಭ್ಯರ್ಥಿಗಳು ನಮೂನೆ 'ಡಿ' ಯಲ್ಲಿ ಪ್ರವರ್ಗ-1ರ ಅಭ್ಯರ್ಥಿಗಳು ನಮೂನೆ 'ಇ' ಯಲ್ಲಿ ಮತ್ತು 2ಎ, 2ಬಿ, 3ಎ 
ಮತ್ತು 3ಬಿ ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ 'ಎಫ್‌' ನಲ್ಲಿ ಸಂಬಂಧಿಸಿದ ತಹಶೀಲ್ದಾರರಿಂದ ಜಾತಿ ಮತ್ತು ಅದಾಯ ಪ್ರಮಾಣ ಪತ್ರಗಳನ್ನು 
ಸಲ್ಲಿಸಬೇಕು. 

ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ /96/ ಸೇನನಿ/2005 ದಿನಾಂಕಃ 10-08-2005ರ 
ಪ್ರಕಾರ ನಿಗದಿತ ನಮೂನೆ-2 ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ 
ಮಾಡಿಸಿ ಸಲ್ಲಿಸಬೇಕು. 

ಗ್ರಾಮೀಣ ಮೀಸಲಾತಿ ಕೋರುವ ಪ.ಜಾತಿ, ಪ.ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ 
ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 

ಗ್ರಾಮಿಣ ಮೀಸಲಾತಿ ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-2 ರ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ನಮೂನೆ-1 
ರಲ್ಲಿ ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ತಹಶೀಲ್ದಾರ್‌ರವರಿ೦ದ ಪಡೆದ ಪ್ರಮಾಣ ಪತ್ರ. 

ಅಂಗವಿಕಲ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ದಿನಾಂಕಃ 19-11-2005ರ ಸರ್ಕಾರದ ಅಧಿಕೃತ ಜ್ಞಾಪನಾ 
ಸಂಖ್ಯೆ :. ಸಿಆಸುಇ/115/ಸೇನನಿ/2005ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ 
ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸಬೇಕು. 

ಮಾಜಿ ಸೈನಿಕ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ವಿಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

ವಿಧವೆಯರು, ಜೀತ ಕಾರ್ಮಿಕರು ಹಾಗೂ ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು ವಯೋಮಿತಿ ರಿಯಾಯಿತಿ ಕೋರಲು 
ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 

ಸ್ವಯಂ ವಿಳಾಸವಿರುವ ರೂ.5/- ಅಂಚೆ ಚೀಟಿ ಅಂಟಿಸಿರುವ ಲಕೋಟೆಯನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 

ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಕೊನೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾಸಂಸ್ಥೆಯ ಮುಖ್ಯೋಪಾದ್ಯಾಯರು / ಪ್ರಾಂಶುಪಾಲರಿಂದ ಪಡೆದ 
ನಡತೆ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ಪ್ರತಿಯನ್ನು ಲಗ್ತೀಕರಿಸತಕ್ಕದ್ದು. 

ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ನಡತೆಯ ಬಗ್ಗೆ ತಮ್ಮ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ (ಹಿಂದೆ ಕಲಿತ ಶಾಲಾ 
ಅಥವಾ ಕಾಲೇಜು ಮುಖ್ಯಸ್ಥರನ್ನು ಹೊರತು ಪಡಿಸಿ ) ಅರ್ಜಿ ಸಲ್ಲಿಸುವ ದಿನಾಂಕದ ಆರು ತಿಂಗಳ ಒಳಗೆ ಪಡೆದ ಎರಡು ಪ್ರಮಾಣ 
ಪತ್ರಗಳನ್ನು ಲಗತ್ತಿಕರಿಸತಕ್ಕದ್ದು. ( ಗಣ್ಯ ವ್ಯಕ್ತಿಗಳ ರುಜುವಿನಡಿಯಲ್ಲಿ ಹೆಸರು ಮತ್ತು ಮೊಹರು ಕಡ್ಡಾಯವಾಗಿ ಇರತಕ್ಕದ್ದು) 


ಅಭ್ಯರ್ಥಿಗಳಿಗೆ ಸೂಚನೆ :- 


1, 


೫ ಇ ಧಾ nm 


ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮೂರ್ಗವನ್ನು ಅನುಸರಿಸಿರುವುದು ಕಂಡು ಬಂದಲ್ಲಿ 
ಅಂತಹವರನ್ನು ನೇಮಕಾತಿಗೆ ಪರಿಗಣಂಸಲಾಗುವುದಿಲ್ಲ. 


ಅಪೂರ್ಣವಾಗಿರುವ, ಸಹಿ ಮಾಡದ ಮತ್ತು ವಿದ್ಯಾರ್ಹತೆ, ಮೀಸಲಾತಿ, ವಯೋಮಿತಿ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು 
ಹೊಂದಿರದ ಹಾಗೂ ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ಮೀಸಲಾತಿಯನ್ನು ಕೋರಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವೆಯಲ್ಲಿರುವ ಆಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚಿತ ಮಾರ್ಗದ ಮುಖಾಂತರವೇ ಸಲ್ಲಿಸಬೇಕು. 


ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನದ ಮಾರನೆಯ 
ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 
ಆಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆ 5-00 ರೂ.ಗಳ ಸ್ಟಾಂಪು ಲಗತ್ತಿಸಿರುವ ಸ್ವವಿಳಾಸವಿರುವ ಲಕೋಟೆಯನ್ನು ಲಗತ್ತಿಸಿರಬೇಕು. 
ಅರ್ಜಿದಾರರು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರಗಳಲ್ಲಿ ಲಕೋಟೆಯ ಮೇಲೆ ನಮೂದಿಸಿರಬೇಕು. 
ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಅರ್ಹತಾ ಪರೀಕ್ಷೆಗೆಸಂದರ್ಶನಕ್ಕೆ ಹಾಜರಾಗತಕ್ಕದ್ದು. 
ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ ಹಾಜರಾಗಲು ಅನರ್ಹರೆಂದು ತಿಳಿಯತಕ್ಕದ್ದು. 
ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಗಳನ್ನು ನಡೆಸಲಾಗುವುದಿಲ್ಲ. 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 


ಉಡುಪಿ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೩೭ 








ಅರ್ಜಿ ನಮೂನೆ 
ಅಭ್ಯರ್ಥಿಯ ಇತ್ತೀಚಿನ 
ದಲ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ನಾಯಾಧೀಶರು, ಜೋ ಟು 
ಪ ನ ಭಾವಚಿತ್ರದ ಮೇಲೆ ಸಹಿ 
ಉಡುಪಿ ಜಿಲ್ಲೆ, ಉಡುಪಿ - ಇವರಿಗೆ. ಮಾಡಿ ಅಂಟಿಸುವುದು. 
ಮಾನ್ಯರೇ, 
ಉಡುಪಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಪ್ರಕಟಣೆ ಸಂಖ್ಯೆಎಡಿಎಂಎನ್‌/ 1 /2015, ದಿನಾಂಕ: 30-01-2015 ರ ಪ್ರಕಾರ ಶೀಘ್ರಲಿಪಿಗಾರರ 

ಹುದ್ದೆಗೆ ನಾನು ಈ ಮೂಲಕ ನನ್ನ ವಿವರಗಳೂಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದೇನೆ. 











































































































1 ಅಭ್ಯರ್ಥಿಯ ಹೆಸರು (ದಪ್ಪ ಅಕ್ಷರಗಳಲ್ಲಿ) 
2 ತಂದೆಯ / ತಾಯಿಯ / ಗಂಡನ ಹೆಸರು 
3 ಅಭ್ಯರ್ಥಿಯ ಖಾಯಂ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ 
4 ಅಭ್ಯರ್ಥಿಯ ಅಂಚೆ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ 
5 ಜನ್ಮ ದಿನಾಂಕ 
ವರ್ಷಗಳು ತಿಂಗಳುಗಳು ದಿನಗಳು 
6 | ವಯಸ್ಸು 
ಪುರುಷ ಮಹಿಳೆ 
7 ಲಿಂಗ 
8 ರಾಷ್ಟೀಯತೆಃ 
9 ಧರ್ಮ ಮತ್ತು ಜಾತಿ 
ವಿವಾಹಿತ ಅವಿವಾಹಿತ 
10 ವೈವಾಹಿಕ ಸ್ಥಿತಿ 
[a) 
i ವಿವಾಹಿತರಾದಲ್ಲಿ ಒಬ್ಬರಿಗಿಂತ ಹೆಚ್ಚು ಜೀವಂತ ಗಂಡ ಅಥವಾ 
ಹೆಂಡತಿ ಇದ್ದಾರೆಯೇ 9 
2 | ನೀವು ಯಾವುದಾದರೂ ಕ್ರಿಮಿನಲ್‌ ಮೊಕದ್ದಮೆಯಲ್ಲಿ ಹೌದು ಇಲ್ಲ 
ಭಾಗಿಯಾಗಿದ್ದೀರ? 
id ನೀವು ಸರ್ಕಾರಿ ಸೇವೆಯಿಂದ ಅಥವಾ ಇನ್ನಾವುದಾದರು ಹೌದು ಇಲ್ಲ 
ಸೇವೆಯಿಂದ ವಜಾ ಆಗಿದ್ದೀರ ಅಥವಾ ತೆಗೆದುಹಾಕಲ್ಪಟ್ಟಿದ್ದೀರ? 
ಕೋರುವ ಮೀಸಲಾತಿ ಸಾಮಾನ್ಯ ಪ. ಜಾತಿ 2ಎ 3ಎ 
14 | (ಕೋರುವ ಮೀಸಲಾತಿಯನ್ನು 1! ಚಿಹ್ನೆ ಹಾಕುವುದರ ಮೂಲಕ 
ಗುರುತಿಸಿ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ನಕಲನ್ನು 
ಲಗತ್ತಿಸಬೇಕು) 
ನೀವು ಈ ಯಾವುದಾದರೂ ಮೀಸಲಾತಿಯಡಿಯಲ್ಲಿ ಅಡಿಯಲ್ಲಿ ಗ್ರಾಮೀಣ ಮಾ.ಸೈ ಅಂ.ಅ ಇತರೆ 
ಬರುತ್ತೀರ? 
15 | ಸೇರುವ ಮೀಸಲಾತಿಯನ್ನು ಸ! ಚಿಹ್ನೆ ಹಾಕುವುದರ ಮೂಲಕ 
ಗುರುತಿಸಿ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ನಕಲನ್ನು 
ಲಗತ್ತಿಸಬೇಕು) 
16 ಶೈಕ್ಷಣಿಕ ವಿದ್ಯಾರ್ಹತೆಯ ವಿವರಗಳು :- (ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು) 
ಸೂ: ಅನ್ವಯಿಸುವ ವಿದ್ಯಾರ್ಹತೆಯ ಅಂಕಣಗಳನ್ನು ಮಾತ್ರ ಭರ್ತಿ ಮಾಡುವುದು 
ಉತ್ತೀರ್ಣ ಹೊಂದಿದ ವರ್ಷ ಪಡೆದಿರುವ ಶೇಕಡವಾರು 
ಉತ್ತೀರ್ಣ ಹೊಂದಿದ ಪರೀಕೆಗಳು ಣು ಗರಿಷ್ಠ ಅಂಕಗಳು 
ಈ ಭ್ರ ಮತ್ತು ನೋಂದಣಿ ಸಂಖ್ಯೆ ಅಂಕಗಳು ಅಂಕಗಳು 
ಎಸ್‌ಎಸ್‌ಎಲ್‌ಸಿ/ತತ್ಸಮಾನ ಪರೀಕ್ಷೆ 




















೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 








ಕನ್ನಡ ಬೆರಳಚ್ಚು (ಕಿರಿಯ ಶ್ರೇಣಿ) 





ಆಂಗ್ಲ ಬೆರಳಚ್ಚು (ಕಿರಿಯ ಶ್ರೇಣಿ) 





ಕನ್ನಡ ಬೆರಳಚ್ಚು (ಹಿರಿಯ ಶ್ರೇಣಿ) 





ಆಂಗ್ಲ ಬೆರಳಚ್ಚು (ಹಿರಿಯ ಶ್ರೇಣಿ) 





ಕನ್ನಡ ಶೀಘ್ರಲಿಪಿ (ಹಿರಿಯ ಶ್ರೇಣಿ) 





ಆಂಗ್ಲ ಶೀಘಲಿಪಿ (ಹಿರಿಯ ಶ್ರೇಣಿ) 














ದು 


ಕಂಪ್ಯೂಟರ್‌. ತರಬೇತಿಯನ್ನು ಪಡೆದಿದ್ದ 


ಟ್ಟ ಪ್ರಮಾಣ ಪತ್ರಗಳ ಪ್ರತಿಗಳೊಂದಿಗೆ ವಿವರಗಳು 





18 ಇತರೆ ವಿದ್ಯಾರ್ಹತೆಗಳು ಇದ್ದಲ್ಲಿ 





ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರ? ಹೌದು ಇಲ್ಲ 





(ಸರ್ಕಾರಿ ಸೇವೆಯಲ್ಲಿದ್ದ ನೇಮಕಾತಿ 
ಪ್ರಾಧಿಕಾರದಿಂದ ಪಡೆದ ನಿರಾಕ್ಷೇಪಣಾ ಪ್ರಮಾಣ 
ಪತ್ರದ ನಕಲನ್ನು ಲಗತ್ತಿಸಬೇಕು) 


19 











ನಿಮ್ಮ ಸ್ವವಿಳಾಸವಿರುವ ರೂ.5/-ರ ಅಂಚೆ ಚೀಟಿ 


20 
ಅಂಟಿಸಿರುವ ಲಕೋಟೆಯನ್ನು ಲಗತ್ತಿಸಿದ್ದೀರ? 











ಘೋಷಣೆ 
ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯವಾಗಿದ್ದು ಹಾಗೂ ಒಂದು ವೇಳೆ ಅವು ಅಸತ್ಯವೆಂದು 
ಕಂಡು ಬಂದಲ್ಲಿ ನನ್ನ ಆಭ್ಯರ್ಥಿತನವನ್ನು ಬಿಟ್ಟು ಬಿಡಲು ನಾನು ಬದ್ಧನಾಗಿರುತ್ತೇನೆ /ಬದ್ಧಳಾಗಿರುತ್ತೇನೆ.. ನಾನು ಆಯ್ಕೆಗೊಂಡರೆ ಉಡುಪಿ ಜಿಲ್ಲಾ 
ನ್ಯಾಯಾಲಯ ಘಟಕದ ಯಾವುದೇ ನ್ಯಾಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ಧನಿದ್ದೇನೆ/ಸಿದ್ಧಳಿದ್ದೇನೆ. 





ಸ್ಥಳ : 
€ 
ಅತಂಕ ಅಭ್ಯರ್ಥಿಯ ಸಹಿ 
ಅರ್ಜಿ ನಮೂನೆ 
ಅಭ್ಯರ್ಥಿಯ ಇತ್ತೀಚಿನ 

ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಪಾಸ್‌ಪೊರ್ಟ್‌ ಅಳತೆಯ 
ಉಡುಪಿ ಜಿಲೆ. ಉಡುಪಿ - ಇವರಿಗೆ. ಭಾವಚಿತ್ರದ ಮೇಲೆ ಸಹಿ 

ಮಾಡಿ ಅಂಟಿಸುವುದು. 
ಮಾನ್ಯರೇ, 


ಉಡುಪಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಪ್ರಕಟಣೆ ಸಂಖ್ಯೆಎಡಿಎಂಎನ್‌/ 1 /2015, ದಿನಾಂಕ: 30-01-2015 ರ ಪ್ರಕಾರ 
ಬೆರಳಚ್ಚು-ನಕಲುಗಾರ (ಪರಿಶಿಷ್ಟ ಜಾತಿ - ಅಂಗವಿಕಲ ಅಭ್ಯರ್ಥಿ) ಹುದ್ದೆಗೆ ನಾನು ಈ ಮೂಲಕ ನನ್ನ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದೇನೆ. 





1 | ಅಭ್ಯರ್ಥಿಯ ಹೆಸರು (ದಪ್ಪ ಅಕ್ಷರಗಳಲ್ಲಿ) 


ತಂದೆಯ / ತಾಯಿಯ / ಗಂಡನ ಹೆಸರು 


ಅಭ್ಯರ್ಥಿಯ ಖಾಯಂ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ 


2 
3 
4 ಅಭ್ಯರ್ಥಿಯ ಅಂಚೆ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ 
5 











ಗ 



































ಜನ್ಮ ದಿನಾಂಕ 
ವರ್ಷಗಳು ತಿಂಗಳುಗಳು ದಿನಗಳು 

6 ವಯಸ್ಸು 

ಪುರುಷ ಮಹಿಳೆ 
7 ಲಿಂಗ 
8 ರಾಷ್ಟ್ರೀಯತೆ : 
9 ಧರ್ಮ ಮತ್ತು ಜಾತಿ 

ವಿವಾಹಿತ ಅವಿವಾಹಿತ 





10 ವ್ಠೆ 


ೈವಾಹಿಕ ಸ್ಲಿತಿ 
[a) 








ವಿವಾಹಿತರಾದಲ್ಲಿ ಒಬ್ಬರಿಗಿಂತ ಹೆಚ್ಚು ಜೀವಂತ ಗಂಡ ಅಥವಾ 


11 
ಹೆಂಡತಿ ಇದ್ದಾರೆಯೇ? 




















ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ 


೧೩೯ 








12 


ನೀವು ಯಾವುದಾದರೂ ಕ್ರಿಮಿನಲ್‌ ಮೊಕದ್ದಮೆಯಲ್ಲಿ 
ಭಾಗಿಯಾಗಿದ್ದೀರ? 


ಹೌದು 








13 


ನೀವು ಸರ್ಕಾರಿ ಸೇವೆಯಿಂದ ಅಥವಾ ಇನ್ನಾವುದಾದರು 
ಸೇವೆಯಿಂದ ವಜಾ ಆಗಿದ್ದೀರ ಅಥವಾ ತೆಗೆದುಹಾಕಲ್ಪಟ್ಟದ್ದೀರ? 


ಹೌದು 











14 


ಕೋರುವ ಮೀಸಲಾತಿ 
(ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ನಕಲನ್ನು ಲಗತ್ತಿಸಬೇಕು) 





ಪರಿಶಿಷ್ಟ ಜಾತಿ -ಅಂಗವಿಕಲ ಅಭ್ಯರ್ಥಿ 


(Low vision) 





15 


ಶೈಕ್ಷಣಿಕ ವಿದ್ಯಾರ್ಹತೆಯ ವಿವರಗಳುಃ- (ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳ 


ನು 


ಸಲ್ಲಿಸತಕ್ಕದ್ದು) 


ಸೂ: ಅನ್ವಯಿಸುವ ವಿದ್ಯಾರ್ಹತೆಯ ಅಂಕಣಗಳನ್ನು ಮಾತ್ರ ಭರ್ತಿ ಮಾಡುವುದು 





ಉತ್ತೀರ್ಣ ಹೊಂದಿದ ಪರೀಕ್ಷೆಗಳು 


ಉತ್ತೀರ್ಣ ಹೊಂದಿದ ವರ್ಷ 
ಮತ್ತು ನೋಂದಣಿ ಸಂಖ್ಯೆ. 


ಗರಿಷ್ಠ ಅಂಕಗಳು 


ಪಡೆದಿರುವ 
ಅಂಕಗಳು 


ಶೇಕಡವಾರು 
ಅಂಕಗಳು 





ಎಸ್‌ಎಸ್‌ಎಲ್‌ಸಿ/ತತ್ಸಮಾನ ಪರೀಕ್ಷೆ 





ಕನ್ನಡ ಬೆರಳಚ್ಚು (ಕಿರಿಯ ಶ್ರೇಣತಿ) 





ಆಂಗ್ಲ ಬೆರಳಚ್ಚು (ಕಿರಿಯ ಶ್ರೇಣಂ) 














16 


ಕಂಪ್ಯೂಟರ್‌ ತರಬೇತಿಯನ್ನು ಪಡೆದಿದ್ದಲ್ಲಿ 
ಪ್ರಮಾಣ ಪತ್ರಗಳ ಪ್ರತಿಗಳೊಂದಿಗೆ ವಿವರಗಳು 





17 


ಇತರೆ ವಿದ್ಯಾರ್ಹತೆಗಳು ಇದ್ದಲ್ಲಿ 





18 


ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರ? 


ಹೌದು 





(ಸರ್ಕಾರಿ ಸೇವೆಯಲ್ಲಿದ್ದ ನೇಮಕಾತಿ 
ಪ್ರಾಧಿಕಾರದಿಂದ ಪಡೆದ ನಿರಾಕ್ಷೇಪಣಾ 
ಪ್ರಮಾಣ ಪತ್ರದ ನಕಲನ್ನು ಲಗತ್ತಿಸಬೇಕು) 








19 








ನಿಮ್ಮ ಸ್ವವಿಳಾಸವಿರುವ ರೂ.5/-ರ ಅಂಚೆ ಚೀಟಿ 
ಅಂಟಿಸಿರುವ ಲಕೋಟೆಯನ್ನು ಲಗತ್ತಿಸಿದ್ದೀರ? 











ಯಾವುದೇ ನ್ಯಾಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ಧನಿದ್ದೇನೆ/ಸಿದ್ಧಳಿದ್ದೇನೆ. 


ಘೋಷಣೆ 
ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯವಾಗಿದ್ದು ಹಾಗೂ ಒಂದು ವೇಳೆ ಅವು ಅಸತ್ಯವೆಂದು 
ಕಂಡು ಬಂದಲ್ಲಿ ನನ್ನ ಆಭ್ಯರ್ಥಿತನವನ್ನು ಬಿಟ್ಟು ಬಿಡಲು ನಾನು ಬದ್ಧನಾಗಿರುತ್ತೇನೆ /ಬದ್ಧಳಾಗಿರುತ್ತೇನೆ. ನಾನು ಆಯ್ಕೆಗೊಂಡರೆ ಉಡುಪಿ ಜಿಲ್ಲಾ ಘಟಕದ 




















ಸ್ಥಳ : 

ದಿನಾಂಕ: ಅಭ್ಯರ್ಥಿಯ ಸಹಿ 

ಅರ್ಜಿ ನಮೂನೆ 
ಉಡುಪಿ ಜಿಲ್ಲೆ, ಉಡುಪಿ - ಇವರಿಗೆ ಭಾವಚಿತ್ರದ ಮೇಲೆ ಸಹಿ 
ಮಾಡಿ ಅಂಟಿಸುವುದು. 
ಮಾನ್ಯರೇ, 
ಉಡುಪಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ದಿನಾಂಕ: 30-01-2015 ಪ್ರಕಟಣೆ ಸಂಖ್ಯೆ : ಎಡಿಎಂಎನ್‌/ 1 /2015, ರ ಪ್ರಕಾರ ಜವಾನ ಹುದ್ದೆಗೆ 

ನಾನು ಈ ಮೂಲಕ ನನ್ನ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದೇನೆ. 

1 ಅಭ್ಯರ್ಥಿಯ ಹೆಸರು (ದಪ್ಪ ಅಕ್ಷರಗಳಲ್ಲಿ) 

2 ತಂದೆಯ / ತಾಯಿಯ / ಗಂಡನ ಹೆಸರು 

3 ಅಭ್ಯರ್ಥಿಯ ಖಾಯಂ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ 

4 ಅಭ್ಯರ್ಥಿಯ ಅಂಚೆ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ 

5 ಜನ್ಮ ದಿನಾಂಕ 

















೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 








ವರ್ಷಗಳು ತಿಂಗಳುಗಳು ದಿನಗಳು 














ಪುರುಷ ಮಹಿಳೆ 
7 ಲಿಂಗ 











8 ರಾಷೀಯತೆ : 
ಅ 


9 ಧರ್ಮ ಮತ್ತು ಜಾತಿ 








ವಿವಾಹಿತ ಅವಿವಾಹಿತ 





10 ವೈವಾಹಿಕ ಸ್ಲಿತಿ 
[a 








ವಿವಾಹಿತರಾದಲ್ಲಿ ಒಬ್ಬರಿಗಿಂತ ಹೆಚ್ಚು ಜೀವಂತ ಗಂಡ ಅಥವಾ 
ಹೆಂಡತಿ ಇದ್ದಾರೆಯೇ? 


11 





ನೀವು ಯಾವುದಾದರೂ ಕ್ರಿಮಿನಲ್‌ ಮೊಕದ್ದಮೆಯಲ್ಲಿ ಹೌದು ಇಲ್ಲ 
ಭಾಗಿಯಾಗಿದ್ದೀರ? 


12 








ನೀವು ಸರ್ಕಾರಿ ಸೇವೆಯಿಂದ ಅಥವಾ ಇನ್ನಾವುದಾದರು ಹೌದು ಇಲ್ಲ 
ಸೇವೆಯಿಂದ ವಜಾ ಆಗಿದ್ದೀರ ಅಥವಾ ತೆಗೆದುಹಾಕಲ್ಪಟ್ಟಿದ್ದೀರ? 


13 








ಕೋರುವ ಮೀಸಲಾತಿ ಸಾಮಾನ್ಯ- ಇತರೆ ಪ್ರ.ವ.-2ಎ-ಮಹಿಳೆ 
(ಕೋರುವ ಮೀಸಲಾತಿಯನ್ನು 1 ಚಿಹ್ನೆ ಹಾಕುವುದರ ಮೂಲಕ 
ಗುರುತಿಸಿ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ನಕಲನ್ನು 
ಲಗತ್ತಿಸಬೇಕು) 





14 









































15 ಶೈಕ್ಷಣಿಕ ವಿದ್ಯಾರ್ಹತೆಯ ಏವರಗಳುಃ- (ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು) 
ಸೂಃ ಅನ್ವಯಿಸುವ ವಿದ್ಯಾರ್ಹತೆಯ ಅಂಕಣಗಳನ್ನು ಮಾತ್ರ ಭರ್ತಿ ಮಾಡುವುದು 
ಉತೀರ್ಣ ಹೊಂದಿದ ವರ್ಷ ಪಡೆದಿರುವ ಶೇಕಡವಾರು 
ಉತೀರ್ಣ ಹೊಂದಿದ ಪರೀಕೆಗಳು ದ ಗರಿಷ್ಠ ಅಂಕಗಳು 
ಈ ಮತ್ತು ನೋಂದಣಿ ಸಂಖ್ಯೆ. ಅಂಕಗಳು ಅಂಕಗಳು 
1. 7 ನೇ ತರಗತಿ 
2 
3. 
ke ಕಂಪ್ಯೂಟರ್‌ ತರಬೇತಿಯನ್ನು ಪಡೆದಿದ್ದಲ್ಲಿ 
ಪ್ರಮಾಣ ಪತ್ರಗಳ ಪ್ರತಿಗಳೊಂದಿಗೆ ವಿವರಗಳು 
17 ಇತರೆ ವಿದ್ಯಾರ್ಹತೆಗಳು ಇದ್ದಲ್ಲಿ 
ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರ? ಹೌದು ಇಲ್ಲ 





(ಸರ್ಕಾರಿ ಸೇವೆಯಲ್ಲಿದ್ದ ನೇಮಕಾತಿ 
ಪ್ರಾಧಿಕಾರದಿಂದ ಪಡೆದ ನಿರಾಕ್ಷೇಪಣಾ ಪ್ರಮಾಣ 
ಪತ್ರದ ನಕಲನ್ನು ಲಗತ್ತಿಸಬೇಕು) 

ನಿಮ್ಮ ಸ್ವವಿಳಾಸವಿರುವ ರೂ.5/-ರ ಅಂಚೆ ಚೀಟಿ 
ಅಂಟಿಸಿರುವ ಲಕೋಟೆಯನ್ನು ಲಗತ್ತಿಸಿದ್ದೀರ? 


18 








19 

















ಘೋಷಣೆ 


ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯವಾಗಿದ್ದು ಹಾಗೂ ಒಂದು ವೇಳೆ ಅವು ಅಸತ್ಯವೆಂದು 
ಕಂಡು ಬಂದಲ್ಲಿ ನನ್ನ ಆಭ್ಯರ್ಥಿತನವನ್ನು ಬಿಟ್ಟು ಬಿಡಲು ನಾನು ಬದ್ಧನಾಗಿರುತ್ತೇನೆ /ಬದ್ದಳಾಗಿರುತ್ತೇನೆ. ನಾನು ಆಯ್ಕೆಗೊಂಡರೆ ಉಡುಪಿ ಜಿಲ್ಲಾ 
ನ್ಯಾಯಾಲಯ ಘಟಕದ ಯಾವುದೇ ನ್ಯಾಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ಧನಿದ್ದೇನೆ/ಸಿದ್ಧಳಿದ್ದೇನೆ. 


ಸ್ಥಳ ಕ 
ದಿನಾಂಕ: ಅಭ್ಯರ್ಥಿಯ ಸಹಿ 


೧.೧.36 
50-10 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೪೧ 





ಕಾರ್ಲಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ಥಾಸ್ಥ್ಯ ಇಲಾಖೆ 
ನಿರ್ದೇಶಕರ ಕಾರ್ಯಾಲಯ, 2ನೇ ಮಹಡಿ, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಅಧಿಸೂಚನೆ 
ಸಂಖ್ಯೆ : ಇಎಸ್‌ಟಿ-3/ಸಿಡಿಎಸ್‌ /ಸಿಆರ್‌-96/13-14, ಬೆ೦ಗಳೂರು, ದಿನಾಂಕ : 06-02-2015. 

ಈ ಇಲಾಖೆಯಲ್ಲಿ ಖಾಲಿ ಇರುವ 01 ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಬಾಲ್‌ ನೇರ ನೇಮಕಾತಿ ಹುದ್ದೆಯನ್ನು ಪರಿಶಿಷ್ಟ ಜಾತಿ (ಮಹಿಳೆ)ಗೆ 
ಸೇರಿದ ಅಭ್ಯರ್ಥಿಯ ಮೂಲಕ ಭರ್ತಿ ಮಾಡುವ ಸಲುವಾಗಿ ಅಧಿಸೂಚನೆ ಸಂಖ್ಯೆ : ಇಎಸ್‌ಟಿ-3/ಸಿಡಿಎಸ್‌/ಸಿಆರ್‌-96/13-14, ದಿನಾಂಕ : 04-07-2014 
ರಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಅದಕ್ಕುನುಸಾರ ದಿನಾಂಕ : 14-08-2014 ರ ಕರ್ನಾಟಕ ರಾಜ್ಯ ಪತ್ರ ಹಾಗೂ ಕನ್ನಡಪ್ರಭ 
ದಿನಪತ್ರಿಕೆಯಲ್ಲಿ ಪ್ರಕಟಣೆಗಳು ಹೊರಬಿದ್ದಿದ್ದು, ಅರ್ಜಿಗಳನ್ನು ಸ್ವೀಕರಿಸಲು ದಿನಾಂಕ : 31-08-2014 ಸಂಜೆ 5-30 ಗಂಟೆಯನ್ನು ಅಂತಿಮ ದಿನವೆಂದು 
ತಿಳಿಸಲಾಗಿತ್ತು ಅದರಂತೆ ಆ ದಿನಾಂಕಕ್ಕೆ ಒಟ್ಟು 47 ಅರ್ಜಿಗಳು ಈ ಕಛೇರಿಯಲ್ಲಿ ಸ್ವೀಕೃತಗೊ೦ಡಿದ್ದವು. ಈ ಪೈಕಿ 01 ಅರ್ಜಿಯನ್ನು ವಿಳಂಬವಾಗಿ 
ಸಲ್ಲಿಸಿರುವುದಕ್ಕೆ ಹಾಗೂ 02 ಅರ್ಜಿಗಳನ್ನು ಆಪೇಕ್ಷಿತ ಮಾಹಿತಿಯನ್ನು ಒಳಗೊಂಡಿಲ್ಲದ ಕಾರಣಕ್ಕೆ ತಿರಸ್ಕರಿಸಲಾಗಿದೆ. ಉಳಿದ 44 (ನಲವತ್ತಾ ನಾಲ್ಕು) 
ಅರ್ಜಿಗಳನ್ನು (0೦5 (Unfilled Vacancies reserved for the persons belonging to the SC & the ST (Special Recruitment) Rules, 2001 ರಂತೆ 
ಪರಿಶೀಲಿಸಿ, 29 ವರ್ಷಗಳು ತುಂಬಿದ ಹಾಗೂ 40 ವರ್ಷಗಳು ಮೀರದ ಒಟ್ಟು 32 (ಮುವತ್ತೆರಡು) ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಲಾಗಿದೆ. ಈ 
ವಯೋಮಿತಿಯಲ್ಲಿರುವ ಅಭ್ಯರ್ಥಿಗಳ ಪೈಕಿ ನಿಗಧಿಪಡಿಸಿರುವ ವಿದ್ಯಾರ್ಹತೆಯಲ್ಲಿ ಅವರು ಗಳಿಸಿರುವ ಅಂಕಗಳನ್ನು ಗಣನೆಗೆ ತೆಗೆದುಕೊಂಡು ಹೆಚ್ಚಿನ 
ಶೇಕಡವಾರು ಅಂಕ ಗಳಿಸಿರುವ ಅಭ್ಯರ್ಥಿಗಳನ್ನು ಅರ್ಹತೆ ಮತ್ತು ಯೋಗ್ಯತೆ ಆಧಾರದಲ್ಲಿ ಆಯ್ಕೆ ಮಾಡಿ ಅಂತಹ ಇಬ್ಬರು ಅಭ್ಯರ್ಥಿಗಳ ತಾತ್ಕಾಲಿಕ 
Provisional ಪಟ್ಟಿಯನ್ನು (ಮುಖ್ಯ ಪಟ್ಟಿ ಮತ್ತು ಹೆಚ್ಚುವರಿ ಪಟ್ಟಿ) ಸಂಬಂಧಿಸಿದವರ ಗಮನಕ್ಕಾಗಿ ಈ ಮುಂದಿನಂತೆ ಪ್ರಕಟಿಸಿದೆ. 

ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್‌ ನೇರ ನೇಮಕಾತಿ ಹುದ್ದೆ-01 ಪರಿಶಿಷ್ಟ ಜಾತಿ (ಮಹಿಳೆ) 


















































ಅರ್ಜಿ ಜನ್ನ ದಿನಾಂಕ ಮತ್ತು 
ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜಿ ತೆ ಶೇಕಡವಾರು 
ಕ್ರಸಂ ಸಂಖ್ಯೆ ಣೆ 01-07-2014ಕ್ಕೆ ವಿದ್ಯಾರ್ಹತೆ 
(ಶ್ರೀಮತಿ) ಅಂಕಗಳು 
(ಕ್ರ ಸಂ) ವಯಸ್ಸು 
1 2 3 4 5 6 
ಮುಖ್ಯ ಪಟ್ಟಿ 
01 29 ಪಿ.ಬಿ. ನೇತ್ರಾವತಿ ಬಿನ್‌ ಪಿ.ಬಿ. ಬಾಬು ಕೆ. ನಿಡೂಗಣಿ ಗ್ರಾಮ 29 ವರ್ಷ ಪಿ.ಯು.ಸಿ. | 418 (69.66) 
ಮಡಿಕೇರಿ ಕೊಡಗು ಜಿಲ್ಲೆ-571201 11 ತಿಂಗಳು 
ಹೆಚ್ಚುವರಿ ಪಟ್ಟಿ 
01 21 ಹೆಚ್‌.ಬಿ. ಶೋಭ, ಬಿನ್‌. ಭದ್ರಯ್ಯ, ಮನೆ ನಂ. 99, 32 ವರ್ಷ ಪಿಯುಸಿ 410 (68.33) 


ರಂಗನಾಥ ಬಡಾವಣೆ, ಹಾರೋಹಳ್ಳಿ ಗ್ರಾಮ, 
ಹಾರೋಹಳ್ಳಿ ಹೋಬಳಿ, ಕನಕಪುರ ತಾ। ರಾಮನಗರ ಜಿಲ್ಲೆ 




















ಸದರಿ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ನಿಯಮ 6 ರಡಿಯಲ್ಲಿ ಪ್ರಕಟಿಸಿದ್ದು, ಈಗಾಗಲೇ ನೇಮಕಾತಿ ಹೊ೦ದಲು ಅಭ್ಯರ್ಥಿಗಳು ಯಾವುದೇ 
ಹಕ್ಕನ್ನು ಹೊಂದಿರುವುದಿಲ್ಲ. ಸದರಿ ಆಯ್ಕೆ ಪಟ್ಟಿಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ, ಕನ್ನಡ ದಿನಪತ್ರಿಕೆಗಳಲ್ಲಿ ಹಾಗೂ ಕಛೇರಿಯ ಸೂಚನಾ ಫಲಕದಲ್ಲಿ 
ಸಂಬಂಧಿಸಿದ ಎಲ್ಲಾ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಈ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ ಯಾರಿಂದಲಾದರು ಆಕ್ಷೇಪಣೆಗಳಿದ್ದಲ್ಲಿ ಈ ಪ್ರಕಟಣಾ 
ದಿನಾಂಕದಿಂದ 20 ದಿನಗಳೊಳಗೆ ತಲುಪುವಂತೆ ಲಿಖಿತವಾಗಿ ಈ ಕಛೇರಿಗೆ ಸಲ್ಲಿಸಲು ಕೋರಿದೆ. 


ಸ್ವೀಕೃತವಾದ ಆಕ್ಷೇಪಣೆಗಳನ್ನು 20 ದಿನಗಳ ನಂತರ ಪರಿಶೀಲಿಸಿ, ಬದಲಾವಣೆ/ಸೇರ್ಪಡೆಗಳೇನಾದರೂ ಇದ್ದಲ್ಲಿ ಸೇರಿಸಿ ಅಂತಿಮ ಆಯ್ಕೆ 


ಪಟ್ಟಿಯನ್ನು ಪ್ರಕಟಿಸಲಾಗುವುದೆ೦ಂದು ಈ ಮೂಲಕ ಸಂಬಂಧಿಸಿದವರೆಲ್ಲರ ಗಮನಕ್ಕೆ ತಂದಿದೆ. 


ನಿರ್ದೇಶಕರು, 
೧.೧.42 ಕಾರ್ಬಾನೆಗಳು, ಬಾಯ್ದರುಗಳು, 
ಕೈಗಾರಿಕಾ ಸುರಕ್ಷತೆ ಮತ್ತು ಸ್ಥಾಸ್ಥ್ಯ ಇಲಾಖೆ 





೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





ಕರ್ನಾಟಕ ಲೋಕ ಸೇವಾ ಆಯೋಗ, “ ಉದ್ಯೋಗ ಸೌಧ ” ಬೆಂಗಳೂರು-560001 
ಅಧಿಸೂಚನೆ 
ಸಂಖ್ಯೆ: ಪಿಎಸ್‌ಸಿ 01 ಆರ್‌ಟಿಬಿ-1/2013 ದಿನಾಂಕ: 24-02-2015 

ಆಯೋಗದ ಅಧಿಸೂಚನೆ ಸಂಖ್ಯೆ ಪಿಎಸ್‌ಸಿ 1 ಆರ್‌ಟಿಬಿ-1/2013 ದಿನಾಂಕ 01-06-2013ರಲ್ಲಿ ಆಯುಷ್‌ ಇಲಾಖೆಯಲ್ಲಿನ ಅಯುಷ್‌ 
ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ, ಯುನಾನಿ ಮತ್ತು ಹೋಮಿಯೋಪತಿ ವಿಭಾಗಗಳಲ್ಲಿನ ವಿವಿಧ 
ವಿಷಯಗಳ ಪ್ರಾಧ್ಯಾಪಕರು / ಸಹಾಯಕ ಪ್ರಾಧ್ಯಾಪಕರು 1 ಉಪನ್ಯಾಸಕರುಗಳ ಒಟ್ಟು ಜೋಧಕ ವರ್ಗದ 100 ಹುದ್ದೆಗಳನ್ನು ಕಾಲಕಾಲಕ್ಕೆ ತಿದ್ದುಪಡಿಯಾದ 
ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ) (ಸಾಮಾನ್ಯ) ನಿಯಮಗಳು 2006 ರನ್ವಯ ನೇಮಕಾತಿ 
ಮಾಡಲು ಅಧಿಸೂಚಿಸಿ ಅರ್ಜಿಗಳನ್ನು ಸ್ವೀಕರಿಸಲು ದಿನಾಂಕ 04-07-2013 ರಂದು ಕೊನೆಯ ದಿನಾಂಕವೆಂದು ನಿಗದಿಪಡಿಸಲಾಗಿತ್ತು. 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇವರು ದಿನಾಂಕ: 10-02-2015ರ ಪತ್ರದಲ್ಲಿ ಈಗಾಗಲೇ 
ದಿನಾಂಕ 01-06-2013 ರಲ್ಲಿ ಅಧಿಸೂಚಿಸಿರುವ ಸಹಾಯಕ ಪ್ರಾಧ್ಯಾಪಕರ ಹಾಗೂ ಉಪನ್ಯಾಸಕರ ವೃಂದಕ್ಕೆ ಹೈದ್ರಾಬಾದ್‌ - ಕರ್ನಾಟಕ ಮೀಸಲಾತಿ 
ಅನ್ವಯವಾಗುವುದರಿಂದ ಸದರಿ ಹುದ್ದೆಗಳ ನೇಮಕಾತಿಯನ್ನು ಹಿಂಪಡೆದು ಪರಿಷ್ಕೃತ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಆದ್ದರಿಂದ ಇವರ ಕೋರಿಕೆಯಂತೆ 
ದಿನಾಂಕ 01-06-2013 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾದ ಅನುಕ್ರಮ ಸಂಖ್ಯೆ 29-100 ರಲ್ಲಿನ ಅಯುಷ್‌ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ 
ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ, ಯುನಾನಿ ಮತ್ತು ಹೋಮಿಯೋಪತಿ ವಿಭಾಗಗಳಲ್ಲಿನ ವಿವಿಧ ವಿಷಯಗಳ ಸಹಾಯಕ 
ಪ್ರಾಧ್ಯಾಪಕರು/ಉಪನ್ಯಾಸಕರುಗಳ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಈ ಮೂಲಕ ಹಿಂಪಡೆಯಲಾಗಿದೆ. 


ಮನೋಜ್‌ ಕುಮಾರ್‌ ಮೀನಾ ಭಾ.ಆ.ಸೇ 
PR- 39 ಕಾರ್ಯದರ್ಶಿ, 
50-30 ಕರ್ನಾಟಕ ಲೋಕಸೇವಾ ಆಯೋಗ. 


ಕರ್ನಾಟಕ ಲೋಕ ಸೇವಾ ಆಯೋಗ, " ಉದ್ಯೋಗ ಸೌಧ ', ಬೆಂಗಳೂರು-560001 
ಸೇರ್ಪಡೆ ಅಧಿಸೂಚನೆ 
ಸಂಖ್ಯೆ: ಪಿಎಸ್‌ಸಿ 1 ಆರ್‌ಟಿ(4)ಬಿ-1/2014 ದಿನಾಂಕ 12-02-2015 

ಆಯೋಗದ ಅಧಿಸೂಚನೆ ಸಂಖ್ಯೆ ಪಿಎಸ್‌ಸಿ 1 ಆರ್‌ಟಿ(4)ಬಿ-1/2014 ದಿನಾಂಕ 25-09-2014ರಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ 
ನಿರ್ದೇಶನಾಲಯದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ವಿವಿಧ ವಿಷಯಗಳಲ್ಲಿ ಬೋಧಕ/ಬೋಧಕೇತರ ಹುದ್ದೆಗಳಿಗೆ ಆನ್‌ಲೈನ್‌ ಮೂಲಕ 
ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಇಲಾಖೆಯ ಪತ್ರ ಸಂಖ್ಯೆ ಅಸಂ೦ನಿ/ಕೆ.ಪಿ.ಎಸ್‌.ಸಿ./ನೇಮಕಾತಿ/ಸಿಆರ್‌-63/2014-15 ದಿನಾಂಕ 09-02-2015ರ ಪತ್ರದಲ್ಲಿ 
ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯದ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಂತೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಿಲಯಪಾಲಕರು 
ಹಾಗೂ ಪ್ರಥಮ ದರ್ಜೆ ಗಣಕಯಂತ್ರ ಸಹಾಯಕರು ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಪ್ರಥಮ ದರ್ಜೆ 
ಗಣಕಯಂತ್ರ ಸಹಾಯಕರು ಹಾಗೂ ನಿಲಯಪಾಲಕರ ಹುದ್ದೆಗಳ ವಿದ್ಯಾರ್ಹತೆ ಹಾಗೂ ಅರ್ಹತೆ ಒಂದೇ ಆಗಿರುವುದರಿಂದ ಈ ಹುದ್ದೆಗಳನ್ನು ಮೊರಾರ್ಜಿ 
ದೇಸಾಯಿ ವಸತಿ ಶಾಲೆಗಳ ಬೋಧಕೇತರ ಹುದ್ದೆಗಳೊಂದಿಗೆ ಸೇರ್ಪಡೆ ಮಾಡಿ ನೇಮಕಾತಿ ಮಾಡಿಕೊಡುವಂತೆ ಕೋರಿರುವುದರಿ೦ದ ಇವರ ಕೋರಿಕೆಯಂತೆ 
ಸದರಿ ಹುದ್ದೆಗಳನ್ನು ಸೇರ್ಪಡೆಗೊಳಿಸಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 


ಸೇರ್ಪಡೆಯಾದ ಹುದ್ದೆಗಳ ವರ್ಗೀಕರಣವನ್ನು ಕೆಳಗಿನಂತೆ ಓದಿಕೊಳ್ಳುವುದು:- 





ದಿ: 25-9-14ರ 

ಅಧಿಸೂಚನೆಯ ಹೈದ್ರಾಬಾದ್‌ ಸ 

ಒ 
ಅನುಸೂಚಿಯಲ್ಲಿನ ಹುದೆಯ ಪದನಾಮ ರಾಜ್ಯ ವಂದದ ಹುದೆಗಳು ಕರ್ನಾಟಕ ವೃಂದದ Ki; 

ಈ ಅ ಣಿ 9 ಹುದೆಗಳು 
ಹುದೆಗಳ ಅನುಕ್ರಮ ಹುದೆಗಳು ಇ 
ಎ ಖ್‌ ೧ 
ಸಂಖ್ಯೆ 





ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯದ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿವಿಧ ಬೋಧಕೇತರ ಹುದ್ದೆಗಳು 








839-843 ಪ್ರಥಮ ದರ್ಜೆ ಗಣಕ ಯಂತ್ರ 03 ಹುದ್ದೆಗಳು 02 ಹುದ್ದೆಗಳು 05 
ಸಹಾಯಕರು ಪ.ಜಾ(ಇತರೆ)-01 ಪ.ಜಾ(ಇತರೆ)-01 
ಪ.ಪಂ.(ಇತರೆ)- 01 ಸಾ.ಅ.(ಇತರೆ)-01 
ಸಾ.ಅ.(ಇತರೆ)-01 
844-848 ನಿಲಯಪಾಲಕರು 03 ಹುದ್ದೆಗಳು 02 ಹುದ್ದೆಗಳು 05 
ಪ.ಜಾ(ಇತರೆ)-01 ಪ.ಜಾ(ಇತರೆ)-01 
ಪ.ಪಂ.(ಇತರೆ)- 01 ಸಾ.ಅ.(ಇತರೆ)-01 


ಸಾ.ಅ.(ಇತರೆ)-01 























ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೪೩ 





ಉಳಿದಂತೆ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆ, ವೇತನ ಶ್ರೇಣಿ ಮತ್ತು ವಯೋಮಿತಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ದಿನಾಂಕ 
25-09-2014ರ ಅಧಿಸೂಚನೆಯಲ್ಲಿರುವ ಷರತ್ತುಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 


ಮನೋಜ್‌ ಕುಮಾರ್‌ ಮೀನಾ ಭಾ.ಆ.ಸೇ 
ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ. 
ಕರ್ನಾಟಕ ಲೋಕ ಸೇವಾ ಆಯೋಗ, " ಉದ್ಯೋಗ ಸೌಧ ', ಬೆಂಗಳೂರು-560001 
ಅಧಿಸೂಚನೆ 
ಸಂಖ್ಯೆ: ಪಿಎಸ್‌ಸಿ 1 ಆರ್‌ಟಿಬಿ-2/2014 ದಿನಾಂಕ: 21-02-2015 
1... ಆಯೋಗವು ಈ ಕೆಳಕಂಡ ಹುದ್ದೆಗಳನ್ನು ಭರ್ತಿ ಮಾಡಲು ON-LINE ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ:- 
ಭಾಗ-1 
ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ)(ಸಾಮಾನ್ಯ) ನಿಯಮಗಳು 
2006 ಮತ್ತು 2013ರ ತಿದ್ದುಪಡಿ ನಿಯಮಗಳಡಿಯಲ್ಲಿ ಭರ್ತಿ ಮಾಡಲು ಕೆಳಕಂಡ ಗ್ರೂಪ್‌- "ಎ', “ಬಿ' ಮತ್ತು "ಸಿ' ತಾಂತ್ರಿಕ / ತಾಂತ್ರಿಕೇತರ ಹುದ್ದೆಗಳು 


PR- 40 
50-50 
















































































ಹುದ್ದೆಗಳ ಸಂಖ್ಯೆ 
ಕ್ರಮ | ಒಟ್ಟು ಹುದ್ದೆಗಳ 
ತೆ ಇಲಾಖೆಯ ಹೆಸರು ಮತ್ತು ಹುದ್ದೆಯ ಪದನಾಮ ಕಾಜ ವರನ... /1ಕ್ರಥರಾಜಾಜ್‌ NC 
ಸಂಖ್ಯೆ ಹುದ್ದೆಗಳು ಕರ್ನಾಟಕ ಸಂಖ್ಯೆ 
ಹುದೆಗಳು 
[a] 
1 2 3 4 5 
ಗ್ರೂಪ್‌-"ಎ' ಹುದ್ದೆಗಳು 
| ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯ ಮೊರಾರ್ಜಿ ದೇಸಾಯಿ 03 02 05 
ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಾಂಶುಪಾಲರು 
ಗ್ರೂಪ್‌-"ಬಿ' ಹುದ್ದೆಗಳು 
2 ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ನಗರ 19 03 22 
ಯೋಜಕರು 
3 ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರು 06 01 07 
ಅಲ್ಲಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರ ಬೋಧಕ ಹುದ್ದೆಗಳು 
4 ಕನ್ನಡ ಭಾಷಾ ಉಪನ್ಯಾಸಕರು 03 02 05 
5 ಇಂಗ್ಲೀಷ್‌ ಭಾಷಾ ಉಪನ್ಯಾಸಕರು 03 02 05 
6 ಭೌತಶಾಸ್ತ್ರ ಉಪನ್ಯಾಸಕರು 03 02 05 
7 ರಸಾಯನಶಾಸ್ತ್ರ ಉಪನ್ಯಾಸಕರು 03 02 05 
8 ಗಣಿತಶಾಸ್ತ ಉಪನ್ಯಾಸಕರು 03 02 05 
9 ಜೀವಶಾಸ್ತ್ರ ಉಪನ್ಯಾಸಕರು 03 02 05 
10 ಕಂಪ್ಯೂಟರ್‌ ಸೈನ್ಸ್‌ ಉಪನ್ಯಾಸಕರು 03 02 05 
11 ಕಾರ್ಯಾನೆಗಳ ಮತ್ತು ಬಾಯ್ದರುಗಳ, ಕೈಗಾರಿಕಾ ಸುರಕ್ಷತೆ ಮತ್ತು 12 ಎಡ 12 
ಸ್ಥಾಸ್ಥ್ಯ ನಿರ್ದೇಶನಾಲಯದಲ್ಲಿನ ಕಾರ್ಲಾನೆಗಳ ಸಹಾಯಕ 
ನಿರ್ದೇಶಕರು 
12 ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ 246+19(ಬ್ಯಾ.ಲಾ) 97 343+19(ಬ್ಯಾ.ಲಾ) 
ಅಧಿಕಾರಿಗಳು 
ಗ್ರೂಪ್‌-"ಸಿ' ಹುದ್ದೆಗಳು 
13 ಆಯುಷ್‌ ಇಲಾಖೆಯಲ್ಲಿನ ಶುಶೂಷಕಿಯರು 50 40 90 
14 ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿನ ಸಹಾಯಕ 102 19 121 
ನಗರ ಯೋಜಕರು 
15 ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲಿ ಸಹಾಯಕ 01 04 05 
ಉದ್ಯೋಗಾಧಿಕಾರಿ 














೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 






































1 2 3 4 5 

16 ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ 02 01 03 
ಶಾಲೆಯಲ್ಲಿ ಮಹಿಳಾ ಶುಶ್ರೂಷಕಿಯರು 

17 ಕರ್ನಾಟಕ ರಾಜ್ಯ ವಿಮಾ ಯೋಜನೆ (ವೈದ್ಯಕೀಯ) ಸೇವೆಗಳ 01 | 01 
ನಿರ್ದೇಶನಾಲಯದಲ್ಲಿನ ರೇಡಿಯೋಗ್ರಾಫರ್‌ 

18 ಆಯುಷ್‌ ಇಲಾಖೆಯಲ್ಲಿನ ಔಷಧ ವಿಶ್ಲೇಷಕರು 04 ತ 04 

19 | ತೋಟಗಾರಿಕೆ ಇಲಾಖೆಯಲ್ಲಿ ತೋಟಗಾರಿಕೆ ಸಹಾಯಕರು 159+ 12 171+13 

(13 ಅಂ.ವಿ- ಬ್ಯಾ.ಲಾ) (ಅಂ.ವಿ.ಬ್ಯಾಲಾ) 
ಭಾಗ-2 


ನಗರ ಯೋಜನೆ ಇಲಾಖೆ ಸೇವೆಗಳು (ನೇಮಕಾತಿ) ನಿಯಮಗಳು 1996 ರಡಿಯಲ್ಲಿ ಭರ್ತಿ ಮಾಡಲು 
ಈ ಕೆಳಕಂಡ ಗ್ರೂಪ್‌ "ಎ' ಹುದ್ದೆಗಳು 





ಗ್ರೂಪ್‌-"ಎ' ಹುದ್ದೆಗಳು 






































ಕಮ ರಾಜ್ಯ ವೃಂದದ ಹೈದರಾಬಾದ್‌ - | ಒಟ್ಟು ಹುದ್ದೆಗಳ 
ಇತ ಇಲಾಖೆಯ ಹೆಸರು ಮತ್ತು ಹುದ್ದೆಯ ಪದನಾಮ ಹುದ್ದೆಗಳು ಕರ್ನಾಟಕ ಸಂಖ್ಯೆ 
2 ಹುದ್ದೆಗಳು 
20 ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ಸಹಾಯಕ 26--03(ಬ್ಯಾ.ಲಾ) 05 31--03(ಬ್ಯಾಲಾ) 
ನಿರ್ದೇಶಕರು 
ಭಾಗ-3 
ಹಾಗೂ ವಿಶೇಷ ನೇಮಕಾತಿ ನಿಯಮಗಳು 2001 ರಡಿಯಲ್ಲಿ ಭರ್ತಿ ಮಾಡಲು ಈ ಕೆಳಕಂಡ ಗ್ರೂಪ್‌ "ಬಿ' ಬ್ಯಾಕ್‌ಲಾಗ್‌ ಹುದ್ದೆಗಳು 
ಕ್ರಮ ಇಲಾಖೆ ಮತ್ತು ಹುದ್ದೆಯ ಪದನಾಮ ಹುದ್ದೆಗಳ 
ಸಂಖ್ಯೆ ಸಂಖ್ಯೆ 
21 ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯಲ್ಲಿ ತಮಿಳು ಉಪನ್ಯಾಸಕರು 04 

















ಟಿಪ್ಪಣಿ: ಅನುಸೂಚಿಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ. 


ಸೂಚನೆ: ಆಯೋಗದ ದಿನಾಂಕ 01-06-2013 ರಲ್ಲಿ ಅಧಿಸೂಚಿಸಿರುವ ಅಯುಷ್‌ ಇಲಾಖೆಯಲ್ಲಿ ಶುಶ್ರೂಷಕಿಯರ ಹುದ್ದೆಗೆ / 
ದಿನಾಂಕ 09-01-2013 ರ ಅಧಿಸೂಚನೆಗೆ ಅನುಗುಣವಾಗಿ ಕಾರ್ಲಾನೆಗಳ ಮತ್ತು ಬಾಯ್ದರುಗಳ, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ನಿರ್ದೇಶನಾಲಯದಲ್ಲಿನ 
ಕಾರ್ಬಾನೆಗಳ ಸಹಾಯಕ ನಿರ್ದೇಶಕರ ಹುದ್ದೆಗೆ / ಕಾರ್ಮಿಕ ರಾಜ್ಯ ವಿಮಾ ಯೋಜನಾ (ವೈ) ಸೇವೆಗಳ ಇಲಾಖೆಯಲ್ಲಿನ ರೇಡಿಯೋಗ್ರಾಫರ್‌ ಹುದ್ದೆಗೆ ಅರ್ಜಿ 
ಸಲ್ಲಿಸಿ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳು ಮತ್ತೆ ಅರ್ಜಿ ಸಲ್ಲಿಸಬೇಕು. ಆದರೆ, ಶುಲ್ಕ ಪಾವತಿಸುವಂತಿಲ್ಲ. ಶುಲ್ಕ ಪಾವತಿಸಿದ ವಿವರವನ್ನು ಅರ್ಜಿಯ ನಿಗದಿತ ಸ್ಥಳದಲ್ಲಿ 
ನಮೂದಿಸಬೇಕು. 





* ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ: 21-02-2015 

* ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 22-03-2015 (ರಾತ್ರಿ 11.45 ಗಂಟೆಯೊಳಗೆ) 

* ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 23-03-2015(ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ). 
* ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು 2015ನೇ ಮೇ ತಿಂಗಳಿನಲ್ಲಿ ನಡೆಸಲಾಗುವುದು. 











ವಿಶೇಷ ಸೂಚನೆ:- ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದಲ್ಲಿ, ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಶುಲ್ಕ 


ಪಾವತಿಸತಕ್ಕದ್ದು. (ನಗರ ಯೋಜನೆ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿನ ಹುದ್ದೆಗಳಲ್ಲಿ, ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು 
ಇಚ್ಛಿಸುವ ಅಭ್ಯರ್ಥಿಗಳು ಒಂದೇ ಅರ್ಜಿ ನಮೂನೆಯಲ್ಲಿ ಎಲ್ಲಾ ವಿವರಗಳನ್ನು ನೀಡಿ ಚಲನ್‌ನಲ್ಲಿ ನಿಗದಿಪಡಿಸಿದ ಶುಲ್ಕವನ್ನು ಪಾವತಿಸತಕ್ಕದ್ದು.) 
ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದೇ ಅರ್ಜಿ ಸಲ್ಲಿಸತಕ್ಕದ್ದು. ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ, ಅಂತಹ ಅರ್ಜಿಗಳನ್ನು ಯಾವುದೇ 
ಮುನ್ಸೂಚನೆಯಿಲ್ಲದೇ ತಿರಸ್ಕರಿಸಲಾಗುವುದು. 
ಅರ್ಜಿಗಳನ್ನು ಆನ್‌-ಲೈನ್‌ (ON-LINE) (ಎಲೆಕ್ಟ್ರಾನಿಕ್‌ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 
1. ಅಭ್ಯರ್ಥಿಗಳು ೦೧-೧೮ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಕಡ್ಡಾಯವಾಗಿ ನೀಡಿರುವ ಸೂಚನೆಗಳನ್ನು ಓದತಕ್ಕದ್ದು ಹಾಗೂ 


tT 
ನೀಡಿರುವ ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. 


2) ಅಭ್ಯರ್ಥಿಗಳು ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹವರ ವಿರುದ್ಧ ಆಯೋಗವು ಕಾನೂನಿನನ್ವಯ ಸೂಕ್ತ ಕ್ರಮ 


ಗಜ ನಂ 


ಕೈಗೊಳ್ಳುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೪೫ 





ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು:- 























GM-General Merit ST-Scheduled Tribe 
C-I-Category I Ex-MP-Ex-Military Person 
2A-Category 2A Rural-Rural Reservation 
2B-Category 2B KMS-Kannada Medium Student 
3A-Category 3A PDP-Project Displaced Person 
3B-Category 3B PH-Physically Handicapped 
SC-Scheduled Caste 


























2. ಶುಲ್ಕ:- 
ಸಾಮಾನ್ಯ ಅರ್ಹತೆ, ಪ್ರವರ್ಗ 2(ಎ). 2(ಬಿ), 3(ಎ), 3(ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ ¥: 300/- 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-। ಮತ್ತು ಅಂಗವಿಕಲ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸ 25/- 








** ಆಯೋಗದ ದಿನಾಂಕ 09-01-2013 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಿದ ಕಾರ್ಯಾನೆಗಳ ಮತ್ತು ಬಾಯ್ದರುಗಳ, ಕೈಗಾರಿಕಾ ಸುರಕ್ಷತೆ 
ಮತ್ತು ಸ್ವಾಸ್ಥ್ಯ ನಿರ್ದೇಶನಾಲಯದಲ್ಲಿನ ಕಾರಾನೆಗಳ ಸಹಾಯಕ ನಿರ್ದೇಶಕರ ಹುದ್ದೆಗೆ / ಕಾರ್ಮಿಕ ರಾಜ್ಯ ವಿಮಾ ಯೋಜನಾ (ವೈದ್ಯಕೀಯ) ಸೇವೆಗಳ 
ಇಲಾಖೆಯಲ್ಲಿನ ರೇಡಿಯೋಗ್ರಾಫರ್‌ ಹುದ್ದೆಗೆ ಮತ್ತು ದಿನಾ೦ಕ 01-06-2013 ರಲ್ಲಿ ಅಧಿಸೂಚಿಸಿರುವ ಅಯುಷ್‌ ಇಲಾಖೆಯಲ್ಲಿ ಶುಶ್ರೂಷಕಿಯರ ಹುದ್ದೆಗೆ 
ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳು ಶುಲ್ಕ ಪಾವತಿಸುವಂತಿಲ್ಲ. ಶುಲ್ಕ ಪಾವತಿಸಿದ ವಿವರವನ್ನು ಅರ್ಜಿಯ ನಿಗದಿತ ಸ್ಥಳದಲ್ಲಿ ನಮೂದಿಸಬೇಕು. 


ಭಾಗ-3 ರಲ್ಲಿನ ಬ್ಯಾಕ್‌ಲಾಗ್‌ ಹುದ್ದೆಗಳ ನೇಮಕಾತಿಯನ್ನು 2001 ರ ವಿಶೇಷ ನೇಮಕಾತಿ ನಿಯಮಗಳಂತೆ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ 
ಒಟ್ಟು ಶೇಕಡವಾರು ಅಂಕಗಳು ಹಾಗೂ ವಯೋಮಿತಿಯ ಆಧಾರದಂತೆ ಮಾಡಲಾಗುವುದರಿಂದ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಯಾವುದೇ ಶುಲ್ಕವನ್ನು ಪಾವತಿಸುವಂತಿಲ್ಲ. 

2.1 ನಿಗದಿತ ಶುಲ್ಕವನ್ನು ಕರ್ನಾಟಕದ ಯಾವುದೇ ಎಲೆಕ್ಬಾನಿಕ್‌ ಅಂಚೆ ಕಛೇರಿಗಳಲ್ಲಿ ಪಾವತಿ ಮಾಡಬಹುದು. ಇದನ್ನು ಹೊರತುಪಡಿಸಿ 
ಡಿ.ಡಿ. ಪೋಸ್ಟಲ್‌ ಆರ್ಡರ್‌, ಮನಿ ಆರ್ಡರ್‌ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕ ಪಾವತಿಸದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


3. ಅಭ್ಯರ್ಥಿಗಳು ONLINE ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು. 


ಹಂತ 1:- ಅಭ್ಯರ್ಥಿಗಳು ಆಯೋಗದ ಅಧಿಕೃತ ವೆಬ್‌ಸೈಟ್‌ ttp://kpsc.kar.nic.in ಅನ್ನು ತೆರೆದ ಕೂಡಲೇ ಕಂಪ್ಯೂಟರ್‌ ಪರದೆಯ 
ಮೇಲೆ “Application For Technical /Non Technical Posts/ Backlog posts/Asst. Director of Town Planning ' ಎ೦ದು 
ಮೂಡುತ್ತದೆ ಮತ್ತು ಅಧಿಸೂಚನೆ/ಪರೀಕ್ಷಾ ಶುಲ್ಕದ ವಿವರಗಳು ಲಭ್ಯವಾಗಲಿದ್ದು, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವ ಮುನ್ನ ಅಧಿಸೂಚನೆಯಲ್ಲಿನ ಎಲ್ಲಾ 
ವಿವರಗಳನ್ನು ಮತ್ತು ಅರ್ಜಿ ಸಲ್ಲಿಸುವ ಸೂಚನೆಗಳನ್ನು ತಪ್ಪದೇ ಓದಿಕೊ೦ಡು ಅದರಂತೆ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. 


ಹಂತ 2:- ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಭ್ಯರ್ಥಿಯು ತನ್ನ ಇತ್ತೀಚಿನ ಭಾವಚಿತ್ರವನ್ನು ಒಂದು ಸ್ವಚ್ಛವಾದ ಬಿಳಿ ಹಾಳೆಯ ಮೇಲೆ 


ಲಗತ್ತಿಸಿ ಅದರ ಕೆಳಗೆ ಕಪ್ಪು ಶಾಯಿಯ ಸೈಜ್‌/ಮಾರ್ಕರ್‌ ಪೆನ್ನಿನಿಂದ ಸಹಿ ಮಾಡಿ (ಯಾವುದೇ ಕಾರಣಕ್ಕೂ ಭಾವ ಚಿತ್ರದ ಮೇಲೆ ಸಹಿ ಮಾಡಬಾರದು) 
ನಂತರ ಭಾವಚಿತ್ರ (Photo) ಮತ್ತು ಸಹಿಯನ್ನು ಒಳಗೊಂಡಂತೆ ಈ ಕೆಳಗಿನ ಅಳತೆ ಪ್ರಕಾರ ಸ್ಕ್ಯಾನ್‌ ಮಾಡಿ ಇಟ್ಟುಕೊಂಡಿರತಕ್ಕದ್ದು. 


























೦ ಫೈಲ್‌ ಅಳತೆ<100 ಕೆಬಿ ಪಾಸ್‌ ಪೋರ್ಟ್‌ ಭಾವಚಿತ್ರದ ಅಳತೆಗಳು: 
೦ ಡಿಪಿಐ ಹಿನ್ನೆಲೆ-100 ಡಿಪಿಐ 45 ಎಂ.ಎಂ (ಉದ್ದ) ೫ 35 ಎಂ.ಎಂ. (ಅಗಲ) 
೦ ಇಮೇಜ್‌ ಅಳತೆ=100% 

೦ ಕಲರ್‌ ಸಹಿ ಅಳತೆ: 

0೦ ಜೆಪಿಇಜಿ (1068) 20 ಎಂ.ಎಂ (ಉದ್ದ) ೫ 35 ಎಂ.ಎಂ. (ಅಗಲ) 





ಹಂತ 3:- ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ನಮೂದಿಸಿರುವ ವಿವರಗಳನ್ನು ಮತ್ತೊಮ್ಮೆ ಕೂಲಂಕಷವಾಗಿ ಪರಿಶೀಲಿಸಬೇಕು. ಅರ್ಜಿಯಲ್ಲಿ 
ನಮೂದಿಸಿರುವ ವಿವರಗಳಲ್ಲಿ ಏನಾದರೂ ತಪ್ಪುಗಳಾಗಿದ್ದಲ್ಲಿ ಅದನ್ನು ಸರಿಪಡಿಸಲು Edit 6008115 0001 ಮೇಲೆ ಕ್ಲಿಕ್‌ ಮಾಡಿ ನಂತರ ಅಗತ್ಯ 
ತಿದ್ದುಪಡಿಗಳನ್ನು ಮಾಡಬಹುದು. ‘Submit’ button ಅನ್ನು ಒತ್ತಿದ ಮೇಲೆ ಯಾವುದೇ ತಿದ್ದುಪಡಿಗಳನ್ನು ಮಾಡಲು ಅವಕಾಶವಿರುವುದಿಲ್ಲ. 


ಹಂತ 4:- ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಎಲ್ಲಾ ವಿವರಗಳು ಸರಿಯಾಗಿರುತ್ತವೆಯೆಂದು ಮನದಟ್ಟು ಮಾಡಿಕೊಂಡು, ನಂತರ Documents 
upload button ಅನ್ನು ಬತ್ತಿ ಸ್ಕ್ಯಾನ್‌ ಮಾಡಿಟ್ಟುಕೊ೦ಡಿರುವ ಭಾವಚಿತ್ರ (70000) ಮತ್ತು ಸಹಿಯನ್ನು upload ಮಾಡತಕ್ಕದ್ದು. Photo and 
Signature upload ಮಾಡಿದ ನಂತರ ಅರ್ಜಿಯಲ್ಲಿ ್ಹ್ಥext Button ಮೇಲೆ ಕ್ಲಿಕ್‌ ಮಾಡತಕ್ಕದ್ದು. ನಂತರ ಶುಲ್ಕ ಪಾವತಿಸಲು ಚಲನ್‌ ಅನ್ನು 
ಡೌನ್‌ಲೋಡ್‌ ಮಾಡಿಕೊಳ್ಳತಕ್ಕದ್ದು. 

* ಇದಲ್ಲದೆ ಅಲ್ಲಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಪ್ರಾಂಶುಪಾಲರ / 
ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ವಯೋಮಿತಿ ಸಡಿಲಿಕೆ / ಕೃಪಾಂಕ ಪಡೆಯಲು ಇಚ್ಚಿಸುವ ಅಭ್ಯರ್ಥಿಗಳು ಅನುಬಂಧದಲ್ಲಿ ನೀಡಲಾದ ಸೇವಾ 
ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಸಹಿ ಪಡೆದು ೪010೩6 ಮಾಡತಕ್ಕದು ತಪ್ಪಿದ್ದಲ್ಲಿ ಇವರಿಗೆ ವಯೋಮಿತಿ ಸಡಿಲಿಕೆ / ಕೃಪಾಂಕ 
ನೀಡಲಾಗುವುದಿಲ್ಲ. 


೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





ಹಂತ 5:- ಚಲನ್‌ ಅನ್ನು ಡೌನ್‌ಲೋಡ್‌ ಮಾಡಿಕೊಂಡು ಕರ್ನಾಟಕದ ಯಾವುದೇ ಎಲೆಕ್ಟಾನಿಕ್‌ ಅಂಚೆ ಕಛೇರಿಗಳಲ್ಲಿ (Computerised 
Post Offices Only) ಮಾತ್ರ ಶುಲ್ಕವನ್ನು ಪಾವತಿಸತಕ್ಕದ್ದು. ಅಭ್ಯರ್ಥಿಗಳು ಶುಲ್ಕ ಪಾವತಿಸಿದ 24 ಗಂಟೆಗಳ ನ೦ತರ ತಮ್ಮ "Application Preview’ 
ಅನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಬಹುದಾಗಿರುತ್ತದೆ. 

ಹಂತ 6:- ಆದಾಗ್ಯೂ ತಮ್ಮ ಅರ್ಜಿಯ “Appಃcation Preview’ ಅನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದಲ್ಲಿ ಆನ್‌ಲೈನ್‌ 
ಅರ್ಜಿ ಭರ್ತಿ ಮಾಡುವ ಕುರಿತು ನೀಡಲಾದ ಸೂಚನೆಗಳ ಕೆಳಗಿನ ಅಂಕಣದಲ್ಲಿ ತಮ್ಮ ಅರ್ಜಿ ಶುಲ್ಕ ಪಾವತಿ ಮಾಡಿದ ಮಾಹಿತಿಯನ್ನು (ಅಂದರೆ Post 
Office Name, Pin Code, Receipt No., Transaction date) ಭರ್ತಿ ಮಾಡಿದ ನ೦ತರ Paid Status Button ಅನ್ನು ಒತ್ತಬೇಕು. ಅದಾದ 06 
ಗಂಟೆಗಳ ನಂತರ ತಮ್ಮ ಅರ್ಜಿಯ ಪ್ರತಿಯನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಬಹುದು. ಅರ್ಜಿಯ ಪ್ರತಿಯನ್ನು ಮತ್ತು ಶುಲ್ಕ ಸಂದಾಯ ಮಾಡಿದ 
ಚಲನ್‌/ವಿವರಗಳನ್ನು ಕಡ್ಡಾಯವಾಗಿ ಅಭ್ಯರ್ಥಿಗಳು ತಮ್ಮೊಂದಿಗೆ ಇಟ್ಟುಕೊಳ್ಳತಕ್ಕದ್ದು ಹಾಗೂ ಆಯೋಗವು ಅಪೇಕ್ಷಿಸಿದಾಗ ಈ ಚಲನ್‌/ವಿವರಗಳನ್ನು 
ಹಾಜರುಪಡಿಸತಕ್ಕದ್ದು. 

3.1 ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಮಿಂಚಂಚೆ (ಇ-ಮೇಲ್‌) ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಜೊತೆಗೆ ಮತ್ತೊಂದು 
ಪರ್ಯಾಯ ಮಿಂಚಂಚೆ (ಇ-ಮೇಲ್‌) ವಿಳಾಸವನ್ನು ಸಹ ಒದಗಿಸತಕ್ಕದ್ದು. 

3.2 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು 
ಸಲ್ಲಿಸತಕ್ಕದ್ದು. 

3.3 ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾ೦ಕ/ಸಮಯದ ನಂತರ ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 
ಡಿ.ಡಿ. ಪೋಸ್ಟಲ್‌ ಆರ್ಡರ್‌, ಮನಿ ಆರ್ಡರ್‌ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕ ಸಂದಾಯ ಮಾಡದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


ವಿಶೇಷ ಸೂಚನೆ: On-line ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ 
ಎದುರಾದಲ್ಲಿ ಸಹಾಯವಾಣಿ (Help ine) No. 8197367453, 7259270641, 9535600619, 9535000801 ಮೂಲಕ ಸಂಪರ್ಕಿಸಿ 


ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 
4. ಅರ್ಹತಾ ಷರತ್ತುಗಳು:- 
ಅ) ಭಾರತೀಯ ನಾಗರೀಕನಾಗಿರತಕ್ಕದ್ದು. 


ಆ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ 
ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 

ಇ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ 
ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. 

ಈ) ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ 
ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ 


ಸೀಮಿತವಾಗಿರುವುದಿಲ್ಲ. 
ನಿಗದಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು 
ಹೊಂದಿರುತ್ತಾರೆ. 
5. ನೇಮಕಾತಿ ವಿಧಾನ:- 

5.1 ಭಾಗ-1:- ತಾಂತ್ರಿಕ / ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿ ವಿಧಾನ 

(ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ):- 
>» ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ:- 
ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ) (ಸಾಮಾನ್ಯ) 


ನಿಯಮಗಳು 2006 ರಲ್ಲಿ ನಿರ್ದಿಷ್ಟಪಡಿಸಲಾದಂತೆ, ಅಧಿಸೂಚಿಸಲಾಗಿರುವ ಯಾವುದೇ ತಾಂತ್ರಿಕ/ ತಾಂತ್ರಿಕೇತರ ಹುದ್ದೆಗಳ ಸಂದರ್ಶನಕ್ಕೆ ಅರ್ಹರಾಗಲು 


ಅಭ್ಯರ್ಥಿಗಳು ಆಯೋಗ ನಡೆಸುವ ಎಸ್‌.ಎಸ್‌.ಎಲ್‌.ಸಿ.ಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳಿಗೆ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ 
ಕಡ್ಡಾಯವಾಗಿ ತೇರ್ಗಡೆ ಹೊಂದಲೇಬೇಕು. ನಿಗದಿಪಡಿಸಿದ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಾಗುವುದಿಲ್ಲ ಹಾಗೂ 
ಈ ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. 
ಆದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ವಿನಾಯಿತಿ ಬಗ್ಗೆ ಕೆಳಕಂಡ ಷರತ್ತುಗಳನ್ನು ಸೇರ್ಪಡಿಸಲಾಗಿರುತ್ತದೆ. 
“ ಎಸ್‌.ಎಸ್‌.ಎಲ್‌.ಸಿ. ಅಥವಾ ಇದಕ್ಕೆ ತತ್ಸಮಾನವೆಂದು ರಾಜ್ಯ ಸರ್ಕಾರದಿಂದ ಘೋಷಿಸಲ್ಪಟ್ಟ ಇತರೆ ಯಾವುದೇ ಪರೀಕ್ಷೆಯಲ್ಲಿ 
ಅಥವಾ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಗಿಂತ ಮೇಲ್ಮಟ್ಟದ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ ಭಾಷೆಯಾಗಿ, ಅಥವಾ ದ್ವಿತೀಯ 
ಭಾಷೆಯಾಗಿ ಅಥವಾ ಐಚ್ಛಿಕ ವಿಷಯವಾಗಿ (ಆದರೆ ಸಂಯುಕ್ತ ಪತ್ರಿಕೆಯ ವಿಷಯಗಳಲ್ಲೊಂದಾಗಿರಬಾರದು) ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೪೭ 





ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿರುವ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದೇ 
ನಿಯಮಗಳಡಿಯಲ್ಲಿ ಈ ಹಿಂದೆ ನಡೆಸಲ್ಪಟ್ಟ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು, ಕಡ್ಡಾಯ ಕನ್ನಡ 
ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದರಿ೦ದ ವಿನಾಯಿತಿ ಹೊಂದಿರುತ್ತಾರೆ ”. 
ವಿಶೇಷ ಸೂಚನೆ- ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ತೃತೀಯ ಭಾಷೆಯನ್ನಾಗಿ ಅರ್ಭ್ಯಸಿದ್ದಲ್ಲಿ ಅಥವಾ ಇತರೆ ಕನ್ನಡ 
ಭಾಷಾ ಪರೀಕ್ಷೆಗಳಲ್ಲಿ / ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದಂತಹ ಅಭ್ಯರ್ಥಿಗಳಿಗೆ ಈ ಮೇಲಿನ ವಿನಾಯಿತಿ ಪಡೆಯಲು ಅವಕಾಶ ಇರುವುದಿಲ್ಲ. 
ಆದುದರಿಂದ, ಇವರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಲೇ ಬೇಕಿರುತ್ತದೆ. 
ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಪಡೆಯಲು ಅರ್ಜಿಯ ನಿಗದಿತ ಸ್ಥಳದಲ್ಲಿ ವಿವರಗಳನ್ನು ನೀಡತಕ್ಕದ್ದು. ಸರಿಯಾದ ಮಾಹಿತಿ 
ಒದಗಿಸದಿದ್ದಲ್ಲಿ ಮೇಲಿನ ವಿನಾಯಿತಿಗಳನ್ನು ಪಡೆಯಲು ಅರ್ಹತೆ ನೀಡುವುದಿಲ್ಲ. ಹಾಗೂ ವಿನಾಯಿತಿ ಪಡೆಯಲು ತಪ್ಪಾಗಿ ಮಾಹಿತಿ ನೀಡಿದ ಅಭ್ಯರ್ಥಿಗಳಿಗೆ 
ಸಂದರ್ಶನದ ಮುನ್ನವೇ ಅನರ್ಹಗೊಳಿಸಲಾಗುವುದು. ಮುಂದುವರಿದು, ಅರ್ಜಿಯಲ್ಲಿ ಈ ಮಾಹಿತಿಯನ್ನು ತಪ್ಪಾಗಿ ನೀಡಿದ ನಂತರ ಇದನ್ನು 
ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗುವುದಿಲ್ಲ. ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ ಎಲ್ಲಾ ವಿಷಯಗಳನ್ನು ಪರಿಶೀಲಿಸಿ, 
ಸರಿಯಾಗಿರುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಒಪ್ಪಿಗೆಯನ್ನು ನೀಡಬೇಕೆಂದು ಸೂಚಿಸಿದೆ. 
>» ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ) (ಸಾಮಾನ್ಯ) (6ನೇ ತಿದ್ದುಪಡಿ) 
ನಿಯಮಗಳು, 2013 ರಂತೆ ತಾಂತ್ರಿಕ ಹಾಗೂ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನ ಮೂಲಕ 
ಮಾಡಲಾಗುವುದು. 
>»ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ: ಸ್ಪರ್ಧಾತ್ಮಕ ಪರೀಕ್ಷೆಯು ಕೆಳಕಂಡ ಎರಡು ಪತ್ರಿಕೆಗಳನ್ನೊಳಗೊಂಡಿದ್ದು ವಸ್ತು ನಿಷ್ಠ ಬಹು ಆಯ್ಕೆ (Objective 
Multiple Choice) ಮಾದರಿಯದಾಗಿರುತ್ತದೆ. 
ಪತ್ರಿಕೆ - 1 (ಸಾಮಾನ್ಯ ಪತ್ರಿಕೆ) (General Paper) 200 ಅಂಕಗಳು - 1% ಘಂಟಿ 
(ನಿಗದಿಪಡಿಸಿದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಒಬ್ಬ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳಾದ ಪ್ರಚಲಿತ 
ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನಗಳು, ಭಾರತದ ಇತಿಹಾಸ, ಭಾರತದ ಭೂಗೋಳ, ಸಮಾಜ ವಿಜ್ಞಾನ, ಪ್ರತಿ ದಿನ ಗಮನಿಸುವ ವಿಷಯಗಳು, 
ಪ್ರಾಯೋಗಿಕ ಜ್ಞಾನ ಮತ್ತು ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯಗಳನ್ನು ಒಳಗೊಂಡಿರುವ ಸಾಮಾನ್ಯ ಪತ್ರಿಕೆ). 
ಪತ್ರಿಕೆ - 2 ( ನಿರ್ದಿಷ್ಟ ಪತ್ರಿಕೆ ) (Specific Paper) - 200 ಅಂಕಗಳು - 2 ಘಂಟೆ 
ಸೂಚನೆ:- ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಪಠ್ಯಕ್ರಮಗಳನ್ನು ಆಯೋಗದ ವೆಬ್‌ ಸೈಟ್‌ 
“ http://kpsc.kar.nic.in/SYLLABUS ” ನಲ್ಲಿ ಬಿತ್ತರಿಸಲಾಗಿದೆ. 


»ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ನಿಯಮಾನುಸಾರ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು 
ಅಂಕಗಳ ಶೇಕಡವಾರು ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಆಧಾರದ ಮೇಲೆ 13 ಅನುಪಾತದಲ್ಲಿ ಸಂದರ್ಶನಕ್ಕೆ ಆಹ್ವಾನಿಸಲಾಗುವುದು. 


ಅಭ್ಯರ್ಥಿಗಳು ಪರೀಕ್ಷೆಗೆ / ಸಂದರ್ಶನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು. 
ಸಂದರ್ಶನಕ್ಕೆ ನಿಗದಿಪಡಿಸಿದ ಗರಿಷ್ಠ ಅಂಕಗಳು:- ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಗದಿಪಡಿಸಿದ ಒಟ್ಟು ಅಂಕಗಳ ಶೇಕಡ 12.5ರಷ್ಟು ಸಂದರ್ಶನಕ್ಕೆ 

ನಿಗದಿಪಡಿಸಿದ ಗರಿಷ್ಠ ಅಂಕಗಳಾಗಿರುತ್ತವೆ. ಆಯೋಗವು ನಿಯಮಾನುಸಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳು ಮತ್ತು 
ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಜೇಷ್ಠತೆಯನ್ನು ಆಧರಿಸಿ ಹಾಗೂ ಕಾಲಕಾಲಕ್ಕೆ ಚಾಲ್ತಿಯಲ್ಲಿರುವ ನಿಯಮಗಳನುಸಾರ ಹುದ್ದೆಗಳ 
ನೇಮಕಾತಿಗಾಗಿ ಇರುವ ಮೀಸಲಾತಿಯನ್ವಯ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಅಭ್ಯರ್ಥಿಗಳನ್ನು ಅಯ್ಕೆ ಮಾಡುತ್ತದೆ. 

5.2:- ಭಾಗ-2:- ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರ ಹುದ್ದೆಗಳಿಗೆ ನೇಮಕಾತಿ ವಿಧಾನ:- 

ನಗರ ಯೋಜನೆ ಇಲಾಖೆ ಸೇವೆಗಳು (ನೇಮಕಾತಿ) ನಿಯಮಗಳು 1996 ರನ್ವಯ ಆಯೋಗವು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನ 
ಮುಖಾಂತರ ಆಯ್ಕೆ ಮಾಡಲಾಗುವುದು. 

>ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ:- ಸ್ಪರ್ಧಾತ್ಮಕ ಪರೀಕ್ಷೆಯು ಎರಡು ಪತ್ರಿಕೆಗಳನ್ನೊಳಗೊಂಡಿದ್ದು, ವಿವರಣಾತ್ಮಕ (Conventional) 
ಮಾದರಿಯದಾಗಿರುತ್ತದೆ. 

ಪತ್ರಿಕೆ-॥ (ಸಾಮಾನ್ಯ ಅಧ್ಯಯನ) (General Studies) 200 ಅಂಕಗಳು - 3 ಗಂಟೆಗಳು 

(ಸಾಮಾನ್ಯ ವಿಜ್ಞಾನ, ರಾಜ್ಯ, ರಾಷ್ಟ್ರ ಮತ್ತು ಅಂತರಾಷ್ಟ್ರೀಯ ಮಹತ್ವದ ಪ್ರಸಕ್ತ ಘಟನೆಗಳು, ಭಾರತದ ಇತಿಹಾಸ,ವಿಶ್ವ 

ಭೂಗೋಳಶಾಸ್ತ್ರ ಭಾರತದ ರಾಜ್ಯಾಡಳಿತ ವ್ಯವಸ್ಥೆ ಮತ್ತು ಆರ್ಥಿಕತೆ, ಭಾರತದ ರಾಷ್ಟ್ರೀಯ ಚಳುವಳಿ ಮತ್ತು 

ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ) 

ಪತ್ರಿಕೆ-2(ನಗರ ಮತ್ತು ಪ್ರಾದೇಶಿಕ ಯೋಜನೆ) (Urban Regional Planning) 200 ಅಂಕಗಳು - 3 ಗಂಟೆಗಳು. 

>ಸಂದರ್ಶನಕ್ಕೆ ನಿಗದಿಪಡಿಸಿದ ಗರಿಷ್ಠ ಅಂಕಗಳು : 

ಸ್ಪರ್ಧಾತ್ಮಕ ಪರೀಕ್ಷೆ ನಿಗದಿಪಡಿಸಿದ ಒಟ್ಟು ಗರಿಷ್ಠ ಅಂಕಗಳ ಶೇಕಡ 5 ರಷ್ಟು ಅಂಕಗಳು 

ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತವೆ. ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾ೦ತರದಲ್ಲಿ 


ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತದೆ. 


೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





ಟಿಪ್ಪಣಿ:- ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವುದೇ ಬಗೆಯ ಆಕ್ಷೇಪಣೆ ಇದ್ದಲ್ಲಿ, ಪರೀಕ್ಷಾ ಕೇಂದ್ರವನ್ನು ಬಿಡುವ ಮೊದಲು 
ಪರೀಕ್ಷಾ ದಿನವೇ ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ ಅಭ್ಯರ್ಥಿಯ ಹೆಸರು, ವಿಳಾಸ, ನೋಂದಣಿ ಸಂಖ್ಯೆ 
ಇತ್ಯಾದಿಗಳನ್ನು ನಮೂದಿಸಿರುವ ಲಿಖಿತ ಮನವಿಯನ್ನುಆಯೋಗಕ್ಕೆ ಸಲ್ಲಿಸಿ ಸ್ವೀಕೃತಿ (Acknowledgement) 


ಪಡೆಯಬೇಕು. ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 





> ಸಂದರ್ಶನ ನಡೆಸುವ ಉದ್ದೇಶ ಎಂದರೆ ಅಭ್ಯರ್ಥಿಗಳು ಆಯ್ಕೆ ಬಯಸಿದ ಹುದ್ದೆಗೆ ಅವರ ಅರ್ಹತೆ, ವ್ಯಕ್ತಿತ್ವ, ಸಂಬಂಧಿತ ವಿಷಯದಲ್ಲಿ 
ವ್ಯಕ್ತಪಡಿಸುವ ಸಾಮರ್ಥ್ಯತೆ, ಸೂಕ್ಷ್ಮತೆ ಮತ್ತು ಕರ್ತೃತ್ವ ಶಕ್ತಿ, ಸಾಮಾನ್ಯ ಜ್ಞಾನ ಹಾಗೂ ವಿಷಯದಲ್ಲಿನ ಪರಿಜ್ಞಾನ ಹಾಗೂ ಇನ್ನಿತರ ವಿಶೇಷ ಗುಣಗಳನ್ನು 
ನಿರ್ಧರಿಸುವುದಾಗಿರುತ್ತದೆ. 

5(3) ಭಾಗ-3 ರಲ್ಲಿ ಅಧಿಸೂಚಿಸಿದ ವಿಶೇಷ ನೇಮಕಾತಿ ನಿಯಮಗಳು 2001ರನ್ವಯ ಭರ್ತಿ ಮಾಡಲಾಗುವ ಬ್ಯಾಕ್‌ಲಾಗ್‌ ಹುದ್ದೆಗಳ ನೇಮಕಾತಿ 
ವಿಧಾನ:- 

ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನಾಗಲೀ ಅಥವಾ ಸಂದರ್ಶನವನ್ನಾಗಲೀ (Personality Test) ಎದುರಿಸಬೇಕಾಗಿರುವುದಿಲ್ಲ. ಕರ್ನಾಟಕ ರಾಜ್ಯ 
ನಾಗರೀಕ ಸೇವೆಗಳು(ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ತುಂಬದೇ ಇರುವ ಸ್ಥಾನಗಳು) (ವಿಶೇಷ ನೇಮಕಾತಿ) 
ನಿಯಮಗಳು 2001ರನ್ವಯ, ಆಯಾ ಹುದ್ದೆಗಳಿಗೆ ನಿಗದಿಪಡಿಸಿದ್ದ ವಿದ್ಯಾರ್ಹತೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ್ದ ಒಟ್ಟು ಅಂಕಗಳ ಶೇಕಡಾವಾರನ್ನು ಆಧರಿಸಿ 18 
ವರ್ಷದಿಂದ 28 ವರ್ಷ ವಯೋಮಿತಿಯುಳ್ಳ (29 ವರ್ಷದೊಳಗಿನವರು)ಅಭ್ಯರ್ಥಿಗಳ ಒಂದು ಜ್ಯೇಷ್ಠತಾ ಪಟ್ಟಿಯನ್ನು ಹಾಗೂ 29 ವರ್ಷದಿಂದ 40 ವರ್ಷ 
ವಯೋಮಿತಿಯುಳ್ಳ ಅಭ್ಯರ್ಥಿಗಳ ಇನ್ನೊಂದು ಜ್ಯೇಷ್ಠತಾ ಪಟ್ಟಿಯನ್ನು ತಯಾರಿಸಿ ಇದರ ಆಧಾರದಂತೆ ಆಯ್ಕೆ ಮಾಡಲಾಗುವುದು. ಆಯ್ಕೆ ಮಾಡುವಾಗ 29 
ವರ್ಷದಿಂದ 40 ವರ್ಷ ವಯೋಮಿತಿಯುಳ್ಳ ಅಭ್ಯರ್ಥಿಗಳ ಜ್ಯೇಷ್ಠತಾ ಪಟ್ಟಿಯಲ್ಲಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. 

6, ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ:- 

6(ಎ) ಶೈಕ್ಷಣಿಕ ವಿದ್ಯಾರ್ಹತೆ:- ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ 
ಮುಂದೆ ಸೂಚಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದದೆ ಹೆಚ್ಚಿನ 
ವಿದ್ಯಾರ್ಹತೆಯನ್ನು ಹೊಂದಿದ್ದರೂ ಸಹ ಪರಿಗಣಿಸಲಾಗುವುದಿಲ್ಲ. 

6(ಬಿ) ಯಾವುದೇ ಹುದ್ದೆಗೆ ಸೇವಾನುಭವವನ್ನು ನಿಗದಿಪಡಿಸಿದಾಗ ಅಭ್ಯರ್ಥಿಗಳು ವಿದ್ಯಾರ್ಹತೆ ಹೊಂದಿದ ನಂತರ ಸೇವಾನುಭವ 
ಹೊಂದಿರತಕ್ಕದ್ದು ಹಾಗೂ ಈ ಸೇವಾನುಭವವನ್ನು ಕೊನೆಯ ದಿನಾಂಕದೊಳಗೆ ಹೊಂದಿರಬೇಕು. 


6.1 ಭಾಗ-3 ರಲ್ಲಿ ಅಧಿಸೂಚಿಸಿದ ಬ್ಯಾಕ್‌ಲಾಗ್‌ ಹುದ್ದೆಗಳ ಶೈಕ್ಷಣಿಕ ವಿದ್ಯಾರ್ಹತೆ:- 


ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯ ಭಾಗ-3 ರಲ್ಲಿನ ಹುದ್ದೆಯ ಮುಂದೆ ಸೂಚಿಸಿರುವ ಕನಿಷ್ಠ 
ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದದೇ, ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದ್ದರೂ ಸಹ 
ಪರಿಗಣಿಸಲಾಗುವುದಿಲ್ಲ. ಸದರಿ ಹುದ್ದೆಗಳಿಗೆ ಅಭ್ಯರ್ಥಿಗಳು ನಿಗದಿಪಡಿಸಿದ್ದ ವಿದ್ಯಾರ್ಹತೆಯಲ್ಲಿ ಗಳಿಸಿದ್ದ ಒಟ್ಟು ಅಂಕಗಳ ಶೇಕಡಾವಾರನ್ನು ಆಧರಿಸಿ 
ಜ್ಯೇಷ್ಠತೆಯನುಸಾರ ಆಯ್ಕೆ ಮಾಡಲಾಗುವುದರಿಂದ ಅಭ್ಯರ್ಥಿಗಳು ಅರ್ಜಿಯಲ್ಲಿ ವಿದ್ಯಾರ್ಹತೆಯಲ್ಲಿ ಗಳಿಸಿದ್ದ ಒಟ್ಟು ಶೇಕಡಾವಾರು ಅಂಕಗಳನ್ನು ಸ್ಪಷ್ಟವಾಗಿ 
ನಮೂದಿಸತಕ್ಕದ್ದು ತಪ್ಪಿದ್ದಲ್ಲಿ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. 
6.2 ವಯೋಮಿತಿ:- ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಮುಂದೆ ಸೂಚಿಸಿದಂತೆ, ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ನಿಗದಿತ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. 
ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು. (ಭಾಗ-3 ರಲ್ಲಿ 


ಅಧಿಸೂಚಿಸಿದ ಬ್ಯಾಕ್‌ಲಾಗ್‌ ಹುದ್ದೆಗೆ ವಯೋಮಿತಿ ಸಡಿಲಿಕೆ ನೀಡಲಾಗುವುದಿಲ್ಲ.) 


(ಅ) ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ 
ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ 
ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಠ ವಯೋಮಿತಿಯನ್ನು 
ಅವನು/ಅವಳು ಎಷ್ಟು ವರ್ಷಗಳ ಅವದಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 10 
ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 

(ಆ) ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವನು ಕೇಂದ್ರ ಸಶಸ್ತ್ರ ದಳದಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಅಷ್ಟು ವರ್ಷಗಳಿಗೆ ಮೂರು 
ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 


ವಿವರಣೆ:- (1) ಮಾಜಿ ಸೈನಿಕ ಎಂದರೆ ಕೇಂದ್ರ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯು ದಳದಲ್ಲಿ 


ಮೆ 


ಯಾವುದೇ ಶ್ರೇಣಿಯಲ್ಲಿ (ಯೋಧ ಅಥವಾ ಯೋಧನಲ್ಲದ) ಸೇವೆ ಸಲ್ಲಿಸಿದ ವ್ಯಕ್ತಿ ಆದರೆ ಡಿಫೆನ್ಸ್‌ ಸೆಕ್ಯೂರಿಟಿ ಕೋರ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ 


ಫೋರ್ಸ್‌, ಲೋಕ ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ ಮತ್ತು 


(2) ಕೇಂದ್ರ ಸಶಸ್ತ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು 
(ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ 
ಅಂತಹವರುಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದಿಲ್ಲ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೪೯ 





ಅ) ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 
ಅಥವಾ 
ಆ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ 
ಪರಿಸ್ಥಿತಿಗಳಿಂದ ಮತ್ತು ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಿ೦ದ ಬಿಡುಗಡೆಯಾದವನು. 
ಅಥವಾ 
ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ. 
ಅಥವಾ 
ಈ) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ ಅಥವಾ ಕರ್ತವ್ಯದಿಂದ 
ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು:- 
1 ನಿರಂತರ ಸೇವೆ ಸಲ್ಲಿಸಿದ ನಿವೃತ್ತಿ ಹೊಂದಿದ ಪಿಂಚಿಣಿದಾರರು. 
1) ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ 
111) ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 
ವಿವರಣೆ:- ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆಯಲ್ಲಿರುವ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ 
ವ್ಯಕ್ತಿಗೆ ನಿರ್ದಿಷ್ಟ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ 


ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರೀಕ 
ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. ಇಂತಹವರು ಅರ್ಜಿ ಸಲ್ಲಿಸುವ ಮುನ್ನ ಸೇನೆಯಿಂದ ನಿರಾಕ್ಷೇಪಣಾ ಪತ್ರ ಪಡೆದು ಸಲ್ಲಿಸಬೇಕು. 


(ಇ) ಅಭ್ಯರ್ಥಿಗಳು ನ್ಯಾಷನಲ್‌ ಕ್ಯಾಡೆಟ್‌ ಕೋರ್‌ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ 
ಅಂಥ ಕ್ಯಾಡೆಟ್‌ ಪರಿವೀಕ್ಷಕನಾಗಿ ಅವನು ಸೇವೆ ಸಲ್ಲಿಸಿದಷ್ಟು ವರ್ಷಗಳು. 

(ಈ) ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡ ಗ್ರಾಮ ಸಮೂಹ 
ಪರಿಶೀಲಕನಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಪಕ್ಷದಲ್ಲಿ ಅವನು / ಅವಳು ಅಂತಹ ಗ್ರಾಮ ಪರಿಶೀಲಕನಾಗಿ ಸೇವೆ ಸಲ್ಲಿಸಿದಷ್ಟು 
ವರ್ಷಗಳು. 

(ಉ) ಅಭ್ಯರ್ಥಿಯು ಅಂಗವಿಕಲನಾಗಿದ್ದರೆ 10 ವರ್ಷಗಳು 

(ಊ) ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದರೆ ಅಥವಾ ಹಿಂದೆ 
ಹೊಂದಿದ್ದ ಪಕ್ಷದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅವನು/ಅವಳು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆಸಲ್ಲಿಸುತ್ತಿರುವರೋ ಅಥವಾ ಹಿಂದೆ 
ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 5 ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 

(ಯ) ಅಭ್ಯರ್ಥಿಯು ವಿಧವೆಯಾಗಿದ್ದಲ್ಲಿ 10 ವರ್ಷಗಳು. 

(ಯು) ಅಭ್ಯರ್ಥಿಯು ಜೀತ ಕಾರ್ಮಿಕನಾಗಿದ್ದ ಪಕ್ಷದಲ್ಲಿ 10 ವರ್ಷಗಳು. 


ಉಪ ಕಂಡಿಕೆ 6.2.(ಯ) ರ ಮೇರೆಗೆ ವಯೋಮಿತಿ ಸಡಿಲಿಕೆಯನ್ನು ಕೋರುವ ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ತಾನು ವಿಧವೆಯೆಂದು 
ಹಾಗೂ ಮರು ಮದುವೆಯಾಗಿರುವುದಿಲ್ಲವೆಂಬ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡು ಆಯೋಗವು ಸೂಚಿಸಿದಾಗ ಇದರ ಮೂಲ ಪ್ರತಿಯನ್ನು 
ಪರಿಶೀಲನೆಗೆ ಹಾಜರುಪಡಿಸಬೇಕು ಹಾಗೂ ಉಪ ಕಂಡಿಕೆ 6(ಯು) ಮೇರೆಗೆ ವಯೋಮಿತಿಯ ಸಡಿಲಿಕೆಯನ್ನು ಕೋರುವ ಅಭ್ಯರ್ಥಿಯು ಜೀತ 
ಕಾರ್ಮಿಕನಾಗಿದ್ದು, ಸದರಿ ಅಧಿನಿಯಮ ಅಥವಾ 1957ರ ಕರ್ನಾಟಕ ಜೀತ ಕಾರ್ಮಿಕ ಪದ್ಧತಿ (ರದ್ದಿಯಾತಿ) ಆದೇಶದ ಮೇರೆಗೆ ಜೀತ ಸಾಲವನ್ನು 
ಸಂದಾಯ ಮಾಡುವ ಹೊಣೆಯಿಂದ ಬಿಡುಗಡೆಯಾಗಿದ್ದಾನೆಂದು ಪ್ರಮಾಣ ಪತ್ರವನ್ನು ಜಿಲ್ಲಾ ಮ್ಯಾಜಿಸ್ಟೇಟ್‌ರಿಂದ ಪಡೆದಿಟ್ಟುಕೊಂಡು ಆಯೋಗವು 


ಸೂಚಿಸಿದಾಗ ಇದರ ಮೂಲ ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. 

6.3 ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನೇಮಕಗೊಂಡು ಸದರಿ ಸಂಸ್ಥೆಯ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ 
ಕಾಲೇಜಿನಲ್ಲಿ ಗುತ್ತಿಗೆ ಆಧಾರದ ಮೇರೆಗೆ ಪ್ರಾಂಶುಪಾಲರು / ಉಪನ್ಯಾಸಕರಾಗಿ ಕಾರ್ಯ ನಿರ್ವಹಿಸಿರುವವರಿಗೆ ಗರಿಷ್ಠ ವಯೋಮಿತಿಯಲ್ಲಿ ಒಂದು ವರ್ಷ 
ಪೂರ್ಣ ಸೇವೆ ಸಲ್ಲಿಸಿರುವ ಅವಧಿಗೆ ಒಂದು ವರ್ಷದಂತೆ ಗರಿಷ್ಠ 5 ವರ್ಷದವರೆಗೆ ವಯೋಮಿತಿ ಸಡಿಲಿಕೆಯನ್ನು ಒಂದು ಬಾರಿಗೆ ಮಾತ್ರ 
ನೀಡಲಾಗುವುದು. 

7. ಜಾತಿ / ಮೀಸಲಾತಿ ಪ್ರಮಾಣ ಪತ್ರಗಳು :- 

ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊ೦ಡಿರತಕ್ಕದ್ದು:- 

ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ "ಡಿ 


೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





ಆ) ಪ್ರವರ್ಗ-1 ಕೈ ಸೇರಿದ ಅಭ್ಯರ್ಥಿಗಳು:- ನಮೂನೆ " ಇ' 


ಇ) ಪ್ರವರ್ಗ-2ಎ, 2ಬಿ, 3ಎ ಮತ್ತು 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು:- ನಮೂನೆ "ಎಫ್‌ ' 


ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ 
ತಹಸೀಲ್ದಾರ್‌ರವರಿ೦ದ ಅಂದರೆ ತಹಶೀಲ್ದಾರ್‌ರವರ ಸಹಿ ಮತ್ತು ಮೊಹರು ಅಥವಾ ಬಾರ್‌ ಕೋಡ್‌, ಹಾಲೋಗ್ರಾಮ್‌ ಮತ್ತು ವಾಟರ್‌ ಮಾರ್ಕ್‌ನೊಂದಿಗೆ 
ಪಡೆದಿಟ್ಟುಕೊ೦ಡಿರತಕ್ಕದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ-1ರ ಮೀಸಲಾತಿ ಪ್ರಮಾಣ ಪತ್ರಗಳು ರದ್ದಾಗುವವರೆಗೂ 
ಚಾಲ್ತಿಯಲ್ಲಿರುವುದರಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ನಿಗದಿಪಡಿಸಿದ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು. 
ಹಿಂದುಳಿದ ವರ್ಗಗಳ ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ ಮತ್ತು ಪ್ರವರ್ಗ-3ಬಿ ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ 
ಚಾಲ್ತಿಯಲ್ಲಿರುತ್ತವೆ. ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 
ಅರ್ಜಿಯ ನಿಗದಿತ ಸ್ಥಳದಲ್ಲಿ ಪ್ರಮಾಣ ಪತ್ರ ಜಾರಿ ಮಾಡಿದ ದಿನಾಂಕವನ್ನು ತಪ್ಪದೇ ನಮೂದಿಸತಕ್ಕದ್ದು ಹಾಗೂ ಸಂದರ್ಶನಕ್ಕೆ / ಮೂಲ ದಾಖಲಾತಿ 
ಪರಿಶೀಲನೆಗೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಅಥವಾ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ 
ಪತ್ರವನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು 
ಸಾಮಾನ್ಯ ಅರ್ಹತೆಯಡಿಯಲ್ಲಿ ಅರ್ಹರಾದಲ್ಲಿ ಮಾತ್ರ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ 
ತೋರಿಸಲಾಗಿದೆ. ಈ ನಮೂನೆಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು 
ತಿರಸ್ಕರಿಸಲಾಗುವುದು. 

8. ಗ್ರಾಮೀಣ ಅಭ್ಯರ್ಥಿ:- 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಂವ್ಯಶಾಇ 59 ಶಾಸನ 2000 ದಿನಾಂಕ 06-01-2001 ರನ್ವಯ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ 
ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಯಮಗಳ ರೀತ್ಯಾ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ 


ಮಾಡಿ ಉತ್ತೀರ್ಣರಾದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿ ಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳಿಗೆ 


ಅರ್ಜಿ ಸಲ್ಲಿಸುವ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 08 ಸೆನೆನಿ 2001 ದಿನಾಂಕ 13-02-2001 ರನ್ವಯ 
ನಮೂನೆ-2ನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ/ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲುರುಜುವಿನೊಂದಿಗೆ ಹಾಗೂ ಈ ಪ್ರಮಾಣ 
ಪತ್ರವಲ್ಲದೇ ಮೇಲುಸ್ಕರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ-1 ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಶೀಲ್ದಾರ್‌ರವರಿಂದ ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊ೦ಡಿರತಕ್ಕದ್ದು. ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, 
ಪ್ರವರ್ಗ-2ಎ, 2ಬಿ, 3ಎ, 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವನ್ನು ನಮೂನೆ- 
2ರಲ್ಲಿ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ/ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜು 
ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಸ೦ದರ್ಶನಕ್ಕೆ/ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಗ್ರಾಮೀಣ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. (ಅಭ್ಯರ್ಥಿಗಳ 
ನೇರಿ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂತಹವರು ಗ್ರಾಮೀಣ ಮೀಸಲಾತಿಗೆ ಸಹ ಅನರ್ಹರಾಗುತ್ತಾರೆ. (ಈ ಪ್ರಮಾಣ ಪತ್ರಗಳ 
ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 


9. ಕನ್ನಡ ಮಾಧ್ಯಮ ಅಭ್ಯರ್ಥಿ 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 71 ಸೆನೆನಿ 2001 ದಿನಾಂಕ 24-10-2002 ರನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆಂದು 
ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ 
ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಸಂದರ್ಶನಕ್ಕೆ / ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರಗಳ 
ಮೂಲ ಪ್ರತಿಗಳನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. 


(ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 
10. ಅಂಗವಿಕಲ ಅಭ್ಯರ್ಥಿ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 50 ಎಸ್‌ಆರ್‌ಆರ್‌ 2000 ದಿನಾಂಕ 03-09-2005 ರಲ್ಲಿ ರಾಜ್ಯ ಸಿವಿಲ್‌ ಸೇವೆಗಳ 
ಸಮೂಹ -" ಎ ' ಮತ್ತು " ಬಿ ' ಗುಂಪಿನ ಹುದ್ದೆಗಳಿಗೆ ಶೇಕಡ 3 ರಷ್ಟು ಮತ್ತು ಸಮೂಹ "ಸಿ' ಗುಂಪಿನ ಹುದ್ದೆಗಳಿಗೆ ಶೇಕಡ 5 ರಷ್ಟು ಹುದ್ದೆಗಳನ್ನು 
ಅಂಗವಿಕಲರಿಗೆ ಮೀಸಲಾತಿ ಕಲ್ಪಿಸಿದ್ದು, ಇದರನ್ವಯ ಶೇಕಡ 40 ಕ್ಕಿಂತ ಕಡಿಮೆ ಇಲ್ಲದಂತಹ ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು ಮಾತ್ರ ಈ 
ಮೀಸಲಾತಿಯನ್ನು ಕೋರಲು ಅರ್ಹರು. ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸಿಆಸುಇ 115 ಸೆನೆನಿ 2005 ದಿನಾ೦ಕ 19-11-2005ರಲ್ಲಿ ನಿಗದಿಪಡಿಸಿರುವ 
ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ: ಮಮಇ 65 ಪಿಹೆಚ್‌ಪಿ 2010 ದಿನಾಂಕ 18-02-2011ರಂತೆ ಪ್ರಾಥಮಿಕ ಆರೋಗ್ಯ 
ಕೇಂದದಲ್ಲಿಯ ವೈದ್ಯಕೀಯ ಪ್ರಾಧಿಕಾರ/ತಾಲ್ಲೂಕು ಮಟ್ಟದ ವೈದ್ಯಕೀಯ ಪ್ರಾಧಿಕಾರ/ಜಿಲ್ಲಾ ಮಟ್ಟದ ವೈದ್ಯಕೀಯ ಪ್ರಾಧಿಕಾರ/ ಬೆಂಗಳೂರು ವೈದ್ಯಕೀಯ 
ಪ್ರಾಧಿಕಾರ ಇವರಿಂದ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊ೦ಡಿರತಕ್ಕದ್ದು. ಸ೦ದರ್ಶನಕ್ಕೆ/ಮೂಲ ದಾಖಲಾತಿಗಳ 
ಪರಿಶೀಲನೆಗೆ ಅರ್ಹರಾದಾಗ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ 
ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ಇತರೆ ಯಾವುದೇ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು / 
ಗುರುತಿನ ಚೀಟಿಯ ಪ್ರತಿಗಳನ್ನು ಪರಿಗಣಿಸಲು ಬರುವುದಿಲ್ಲ. (ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೫೧ 





11. ಯೋಜನೆಗಳಿಂದ ನಿರಾಶ್ರಿತ ಅಭ್ಯರ್ಥಿ(PDP) 


ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 23 ಸೆನೆನಿ 99 ದಿನಾಂಕ 23-11-2000 ರನ್ವಯ ಯೋಜನೆಗಳಿಂದ ನಿರ್ವಸಿತರಾದ (ಆದರೆ ಈ 
ನಿಯಮಗಳು ಜಾರಿಯಾಗುವ 20 ವರ್ಷಕ್ಕೆ ಮುನ್ನ ನಿರ್ವಸಿತರಾದ ಕುಟುಂಬ ಅಭ್ಯರ್ಥಿಗಳಿಗೆ ಈ ಮೀಸಲಾತಿ ಅನ್ವಯವಾಗುವುದಿಲ್ಲ) ಕುಟುಂಬದ 
ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳಿಗೆ (ಗ್ರೂಪ್‌ "ಸಿ' ಹುದ್ದೆಗಳಿಗೆ ಮಾತ್ರ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಸಂಬಂಧಿತ ತಹಶೀಲ್ದಾರ್‌ರವರಿಂದ 
ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ಸಂದರ್ಶನಕ್ಕೆ ಅರ್ಹರಾದಾಗ ಈ 
ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು 
ರದ್ದುಪಡಿಸಲಾಗುವುದು. (ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 

12. ಅನುಚ್ಛೇಧ 371 (ಜೆ) ರಂತೆ ಹೈದ್ರಾಬಾದ್‌ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತ್ತಿ. 


ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್‌ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಅರ್ಹತಾ ಪ್ರಮಾಣ ಪತ್ರಗಳ 
ನೀಡಿಕೆ) ನಿಯಮಗಳು 2013 ಕೈ ಸಂಬಂಧಿಸಿದಂತೆ ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕೋರುವ ಅನುಬಂಧ-ಎ 
ಯಲ್ಲಿರುವ ನಮೂನೆಯಲ್ಲಿಯೇ ಅರ್ಹತಾ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರವಾದ ಸಂಬಂಧಪಟ್ಟ ಉಪ ವಿಭಾಗದ ಸಹಾಯಕ ಆಯುಕ್ತರಿಂದ 
ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಳ್ಳತಕ್ಕದ್ದು. ಸಂದರ್ಶನ ಸಮಯದಲ್ಲಿ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ 
ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸದರಿ ಮೀಸಲಾತಿಯಡಿ 
ಪರಿಗಣಿಸಲಾಗುವುದಿಲ್ಲ. ಈ ಪ್ರಮಾಣ ಪತ್ರದ ನಮೂನೆಯನ್ನು ಈ ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ 
ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಅರ್ಹತಾ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು. ಹೈದ್ರಾಬಾದ್‌ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ 
ಅಭ್ಯರ್ಥಿಗಳು ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳಿಗೂ ಅರ್ಹತೆ ಇದ್ದಲ್ಲಿ ಪರಿಗಣಿಸಲಾಗುವುದು. 


12(ಎ) ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಹೈದ್ರಾಬಾದ್‌ - ಕರ್ನಾಟಕ ಮೀಸಲಾತಿ:- 


ಸರ್ಕಾರಿ ಸೇವೆಯಲ್ಲಿರುವ ನೌಕರರು ದಿನಾಂಕ 29-01-2014 ರಂದು ಹೊರಡಿಸಲಾದ ಅಧಿಸೂಚನೆ-1 ಸಂಖ್ಯೆ ಡಿಪಿಎಆರ್‌ 43 ಹೆಚ್‌ಕೆಸಿ 
2013 ರಲ್ಲಿನ ಅನುಬಂಧ-ಎ ನಲ್ಲಿ ಇರುವಂತೆ ತಮ್ಮ ಸೇವಾ ಪುಸ್ತಕದಲ್ಲಿ ದಿನಾಂಕ 01-01-2013 ಕ್ಕಿಂತ ಮುಂಚಿನ ನಮೂದಿನಲ್ಲಿ ಅವರ ಸ್ವಂತ ಊರು 
ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಹೈದ್ರಾಬಾದ್‌ - ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದ ಬೀದರ್‌, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ 
ಮತ್ತು ಯಾದಗಿರಿ ಕಂದಾಯ ಜಿಲ್ಲೆಯ ಅಡಿಯಲ್ಲಿ ಬರುವಂತಹ ಪ್ರದೇಶದ ನಮೂದು ಇದ್ದ ಪಕ್ಷದಲ್ಲಿ, ಅಂತಹ ಅಭ್ಯರ್ಥಿಗಳು ಕಛೇರಿ ಮುಖ್ಯಸ್ಥರಿಂದ 
ದಿ: 29-01-2014ರ ಅಧಿಸೂಚನೆ-1 ರಲ್ಲಿನ ನಿಯಮ 5(2) ರಲ್ಲಿ ನೀಡಲಾದ ಸ್ವಗ್ರಾಮ ಪ್ರಮಾಣ ಪತ್ರವನ್ನು ಆಧರಿಸಿ ಅಂತಹವರ ಅರ್ಜಿಯನ್ನು ಸ್ಥಳೀಯ 
ವೃಂದದಲ್ಲಿ ಲಭ್ಯವಿರುವ ಹುದ್ದೆಗೆದುರಾಗಿ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರದ ನಮೂನೆಯನ್ನು ಅನುಬಂಧ-ಎ ರಲ್ಲಿ ಈ ಅಧಿಸೂಚನೆಯ 
ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಪ್ರಮಾಣ ಪತ್ರವನ್ನು 
ತಿರಸ್ಕರಿಸಲಾಗುವುದು. 
13. ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಪ್ರಾಂಶುಪಾಲರ / ಉಪನ್ಯಾಸಕರ 
ಹುದ್ದೆಗಳಿಗೆ ಕೃಪಾಂಕ / ವಯೋಮಿತಿ ಸಡಿಲಿಕೆ ಕೋರಲು ಸೇವಾ ದೃಢೀಕರಣ ಪ್ರಮಾಣ ಪತ್ರ:- 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನೇಮಕಗೊಂಡು ಸದರಿ ಸಂಸ್ಥೆಯ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ 
ಕಾಲೇಜಿನಲ್ಲಿ ಗುತ್ತಿಗೆ ಆಧಾರದ ಮೇರೆಗೆ ಪ್ರಾಂಶುಪಾಲರು / ಉಪನ್ಯಾಸಕರಾಗಿ ಕಾರ್ಯ ನಿರ್ವಹಿಸಿರುವವರಿಗೆ ಗರಿಷ್ಠ ವಯೋಮಿತಿಯಲ್ಲಿ ಒಂದು 
ವರ್ಷ ಪೂರ್ಣ ಸೇವೆ ಸಲ್ಲಿಸಿರುವ ಅವಧಿಗೆ ಒಂದು ವರ್ಷದಂತೆ ಗರಿಷ್ಠ 5 ವರ್ಷದವರೆಗೆ ವಯೋಮಿತಿ ಸಡಿಲಿಕೆಯನ್ನು ಒಂದು ಬಾರಿಗೆ 
ಮಾತ್ರ ನೀಡಲಾಗುವುದು ಹಾಗೂ ಆಯ್ಕೆಪಟ್ಟಿಯನ್ನು ತಯಾರಿಸುವಾಗ ಒಂದು ವರ್ಷ ಪೂರ್ಣ ಅವಧಿ ಸೇವೆ ಸಲ್ಲಿಸಿದಕ್ಕೆ ಐದು ಅಂಕದಂತೆ ಗರಿಷ್ಠ 
5 ವರ್ಷದವರೆಗೆ 25 ಅಂಕಗಳ ಕೃಪಾಂಕವನ್ನು ಒಂದು ಬಾರಿಗೆ ಮಾತ್ರ ನೀಡುವುದು. ಅವರು ಸೇವೆ ಸಲ್ಲಿಸಿರುವ ಬಗ್ಗೆ ಸಂಬಂಧಪಟ್ಟ ಕಾಲೇಜಿನ 
ಪ್ರಾಂಶುಪಾಲರ ಸಹಿ ಹಾಗೂ ಮೊಹರಿನೊಂದಿಗೆ ಸೇವಾ ದೃಢೀಕರಣ ಪ್ರಮಾಣ ಪತ್ರವನ್ನು ಪಡೆದು ಅಭ್ಯರ್ಥಿಗಳು ಅರ್ಜಿಯ ನಿಗದಿತ ಸ್ಥಳದಲ್ಲಿ 
ಪ್ರಮಾಣ ಪತ್ರ ಜಾರಿ ಮಾಡಿದ ದಿನಾಂಕ ಹಾಗೂ ಸೇವಾ ವಿವರಗಳನ್ನು ತಪ್ಪದೇ ನಮೂದಿಸಿ ಅರ್ಜಿಯೊಂದಿಗೆ ೪010೩6 ಮಾಡತಕ್ಕದು. 
ಸಂದರ್ಶನಕ್ಕೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ 
ಅಭ್ಯರ್ಥಿಗಳಿಗೆ ಕೃಪಾಂಕ/ವಯೋಮಿತಿ ಸಡಿಲಿಕೆ ನೀಡಲಾಗುವುದಿಲ್ಲ. (ಅಭ್ಯರ್ಥಿಗಳು ಕಡ್ಡಾಯವಾಗಿ ಈ ಅಧಿಸೂಚನೆಯ ಕೊನೆಯಲ್ಲಿ 
ತೋರಿಸಲಾಗಿರುವ ಪ್ರಮಾಣ ಪತ್ರದ ನಮೂನೆಯಲ್ಲಿ ಸೇವಾ ದೃಢೀಕರಣ ಪ್ರಮಾಣ ಪತ್ರವನ್ನು ನಿಗದಿತ ಕೊನೆಯ ದಿನಾಂಕದೊಳಗೆ 
ಪಡೆದಿಟ್ಟುಕೊ೦ಡಿರತಕ್ಕದ್ದು ಹಾಗೂ ಇತರೆ ಯಾವುದೇ ನಮೂನೆಯನ್ನು ಪರಿಗಣಿಸಲಾಗುವುದಿಲ್ಲ). 

14(ಎ) ಕಡ್ಡಾಯ ಕನ್ನಡ ಭಾಷಾ / ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು / ಮೈಸೂರು/ ಧಾರವಾಡ / ಗುಲ್ಬರ್ಗಾ ವಿಭಾಗೀಯ / 
ಶಿವಮೊಗ್ಗ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಆಯೋಗವು ನಿಗದಿಪಡಿಸಿರುವ ಇತರೆ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅಭ್ಯರ್ಥಿಗಳು 
ಅರ್ಜಿ ನಮೂನೆಯಲ್ಲಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸುವ ಪರೀಕ್ಷಾ ಕೇಂದ್ರವನ್ನು ನಮೂದಿಸತಕ್ಕದ್ದು. ಪರೀಕ್ಷಾ ಕೇಂದ್ರವನ್ನು 
ನಿಗದಿಪಡಿಸುವುದು ಆಯೋಗದ ಅಂತಿಮ ತೀರ್ಮಾನವಾಗಿರುತ್ತದೆ. 

ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ / ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು 2015ರ ಮೇ ತಿಂಗಳಿನಲ್ಲಿ ನಡೆಸಲಾಗುವುದು. ಪರೀಕ್ಷಾ ವೇಳಾಪಟ್ಟಿಯನ್ನು 
ಆಯೋಗದ ಅಂತರ್ಜಾಲದಲ್ಲಿ ಮುಂದೆ ಪ್ರಕಟಿಸಲಾಗುವುದು. 


* ಭಾಗ-3 ರಲ್ಲಿ ಅಧಿಸೂಚಿಸಿದ ಹುದ್ದೆಗಳ ನೇಮಕಾತಿಗೆ ಅಭ್ಯರ್ಥಿಗಳ ಮೂಲ ದಾಖಲಾತಿ ಪರಿಶೀಲನೆಯನ್ನು 
2015ರ ಏಪ್ರಿಲ್‌ ತಿಂಗಳಿನಲ್ಲಿ ಮಾಡಲಾಗುವುದು. 

* ಶರೀಕ್ಷಾ/ಸ೦ಂದರ್ಶನದ (ಭಾಗ-1 ಮತ್ತು 2 ರಲ್ಲಿ ಅಧಿಸೂಚಿಸಿದ ಹುದ್ದೆಗಳಿಗೆ) ವೇಳಾ ಪಟ್ಟಿಯನ್ನು ಆಯೋಗದ ವೆಬ್‌ ಸೈಟ್‌ 
"http://kpsc.kar.nic in/ notification” ನಲ್ಲಿಯೂ ಬಿತ್ತರಿಸಲಾಗುವುದು. 


೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





ಪರೀಕ್ಷೆಗೆ ಪ್ರವೇಶ ಪತ್ರಗಳನ್ನು ಅಭ್ಯರ್ಥಿಗಳಿಗೆ ವೆಬ್‌ಸೈಟ್‌ ಮೂಲಕ ಡೌನ್‌ಲೋಡ್‌ ಮಾಡಿಕೊಳ್ಳಲು ಪತ್ರಿಕೆಗಳಲ್ಲಿ ಪ್ರಕಟಣೆಯ ಮೂಲಕ 
ತಿಳಿಸಲಾಗುವುದು ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿಯೂ ಬಿತ್ತರಿಸಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು 
ಡೌನ್‌ಲೋಡ್‌ ಮಾಡಿಕೊಂಡು ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು. ಪ್ರವೇಶ ಪತ್ರ ಇಲ್ಲದಂತಹ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು 
ಅನುಮತಿಸಲಾಗುವುದಿಲ್ಲ. 


(ಬಿ) ಆಯಾ ಹುದ್ದೆಗಳಿಗೆ ಸಂದರ್ಶನ ದಿನಾಂಕ ನಿಗದಿಪಡಿಸಿದಾಗ ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನ ಪತ್ರಗಳನ್ನು 50006 Post ಮುಖಾಂತರ 
ಕಳುಹಿಸಿ ಅರ್ಹತಾ ಪಟ್ಟಿಯನ್ನು ಆಯೋಗದ ಜಾಲ ತಾಣ (Web 6100) ದಲ್ಲಿ ಬಿತ್ತರಿಸಲಾಗುವುದು. ಈ ಬಗ್ಗೆ ಮಾಹಿತಿಯನ್ನು ಪತ್ರಿಕೆಗಳಲ್ಲಿ ಪತ್ರಿಕಾ 


ಟಿಪ್ಪಣಿಯ ಮೂಲಕ ತಿಳಿಸಲಾಗುವುದು. ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನ ಪತ್ರ ಸ್ವೀಕೃತವಾಗದಿದ್ದಲ್ಲಿ ಆಯೋಗವನ್ನು ಸಂಪರ್ಕಿಸಬಹುದು. 


(ಸಿ) ವಿಶೇಷ ನೇಮಕಾತಿ ನಿಯಮಗಳು 2001ರನ್ವಯ ಮಾಡಲಾಗುವ ಭಾಗ-3 ರಲ್ಲಿನ ಬ್ಯಾಕ್‌ಲಾಗ್‌ ಹುದ್ದೆಗಳ ನೇಮಕಾತಿಗೆ 13 ಅನುಪಾತದಲ್ಲಿ 
ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅರ್ಹರಾದ ಅಭ್ಯರ್ಥಿಗಳಿಗೆ ಸೂಚನಾ ಪತ್ರಗಳನ್ನು ಸೀಡ್‌ ಪೋಸ್ಟ್‌ (50666 Post) ಮುಖಾಂತರ ರವಾನಿಸಿ 
ಅರ್ಹತಾ ಪಟ್ಟಿಯನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿ ಬಿತ್ತರಿಸಲಾಗುವುದು. ಈ ಬಗ್ಗೆ ಮಾಹಿತಿಯನ್ನು ಪತ್ರಿಕೆಗಳಲ್ಲಿ ಪತ್ರಿಕಾ ಟಿಪ್ಪಣಿಯ ಮೂಲಕ 
ತಿಳಿಸಲಾಗುವುದು. 


15. ಆಯೋಗದೊಡನೆ ಪತ್ರ ವ್ಯವಹಾರ: 


ಆಯೋಗವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ. ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ 
ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು. 


ಸಂದರ್ಶನಕ್ಕೆ ಅನುಮತಿಸಲಾದ / ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅರ್ಹರಾದ ಅಭ್ಯರ್ಥಿಗಳಿಗೆ ಸೂಚನಾ ಪತ್ರಗಳು ತಲುಪದಿದ್ದಲ್ಲಿ 
ಸಂದರ್ಶನ/ಮೂಲ ದಾಖಲಾತಿಯ ಪರಿಶೀಲನೆಗೆ ಸೂಚನಾ ಪತ್ರದ ನಕಲನ್ನು ನೀಡಲಾಗುವುದು. ವಿಳಾಸ ಬದಲಾವಣೆ ಇದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು 
ಲಿಖಿತ ಮೂಲಕ ಆಯೋಗದ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು ಆಯೋಗವು ಪ್ರಯತ್ನಿಸುವುದು. ಆದಾಗ್ಯೂ ಈ 
ವಿಚಾರದಲ್ಲಿ ಆಯೋಗವು ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. ಅಭ್ಯರ್ಥಿಗಳು 
ಆಯೋಗದೊಡನೆ ಸಂಪರ್ಕಿಸಲೇಬೇಕಾದ ಸಂದರ್ಭದಲ್ಲಿ ತಮ್ಮ ಮನವಿಯಲ್ಲಿ ಕೆಳಕಂಡ ಮಾಹಿತಿಗಳು ಒಳಗೊಂಡಿರಬೇಕು:- 

(1) ಹುದ್ದೆಯ / ವಿಷಯದ ಹೆಸರು 

(11) ಅಭ್ಯರ್ಥಿಯ ಪೂರ್ಣ ಹೆಸರು (ಬಿಡಿ ಅಕ್ಷರಗಳಲ್ಲಿ) 

(11) ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ 

16. ಪ್ರಾಮುಖ್ಯವಾದ ಸೂಚನೆಗಳು:- 


ಅಭ್ಯರ್ಥಿಯ ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಒಂದು ಹಾಳೆಯ ಮೇಲಿಟ್ಟು ಅದರ ಕೆಳಗೆ ಕಪ್ಪು ಶಾಹಿಯ ಸೈಜ್‌/ಮಾರ್ಕರ್‌ 
ಪೆನ್‌ಲ್ಲಿ ಸಹಿಯನ್ನು ಸ್ಕಾನ್‌ ಮಾಡಿ ಅರ್ಜಿಗೆ UPLOAD ಮಾಡಬೇಕು. ಭಾವಚಿತ್ರ ಹಾಗೂ ಸಹಿಯನ್ನು UPLOAD ಮಾಡದ ಅರ್ಜಿಗಳು 
ತಿರಸ್ಕೃತಗೊಳ್ಳುತ್ತದೆ. ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ON LINE ಮೂಲಕ ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಸಂದರ್ಶನಕ್ಕೆ / ಮೂಲ ದಾಖಲಾತಿಯ ಪರಿಶೀಲನೆಗೆ 
ಅರ್ಹರಾದಾಗ ಆ ಸಮಯದಲ್ಲಿ ಅದೇ ಮೀಸಲಾತಿ ಪ್ರಮಾಣ ಪತ್ರದ ಹಾಗೂ ಇತರೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಯನ್ನು ಪರಿಶೀಲನೆಗೆ 
ಹಾಜರುಪಡಿಸಬೇಕು. ಇತರೆ ನಮೂನೆಗಳಲ್ಲಿ ಅಥವಾ ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಪಡೆದ ಯಾವುದೇ ಪ್ರಮಾಣ 
ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ತಪ್ಪಿದ್ದಲ್ಲಿ ಇವರ ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು / ಅಭ್ಯರ್ಥಿತ್ವವನ್ನು ಅನರ್ಹಗೊಳಿಸಲಾಗುವುದು. 
1) ಹುದ್ದೆಗೆ ನಿಗದಿಪಡಿಸಿದ ಶುಲ್ಕವನ್ನು ಅಂಚೆ ಕಛೇರಿಯಲ್ಲಿ ಪಾವತಿಸಿದ ಚಲನ್‌/ವಿವರದ ಪ್ರತಿ. 


2) ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ /ಸೆಮಿಸ್ಟರ್‌ಗಳ ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವದ ಪ್ರಮಾಣ 
ಪತ್ರಗಳು /ಪಿಡಿಸಿ/ ಗೇಡ್‌ನ್ನು ಶೇಕಡವಾರು ಅಂಕಗಳಿಗೆ ಪರಿವರ್ತಿಸಿದ ವಿಶ್ವವಿದ್ಯಾಲಯದಿಂದ ಪಡೆದ ಪ್ರಮಾಣ ಪತ್ರ. 

3) ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ /ಶಾಲೆಯ ವರ್ಗಾವಣೆ 
ಪ್ರಮಾಣ ಪತ್ರ / ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ದತ ಭಾಗ. 

4) ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ ಮತ್ತು ಪಿಂಚಣಿ / ಗ್ರಾಚ್ಯುಟಿ ಪಡೆಯುತ್ತಿರುವ ಪ್ರಮಾಣ ಪತ್ರ / ಮಾಜಿ ಸೈನಿಕ 
ಅವಲಂಬಿತರಾಗಿದ್ದಲ್ಲಿ, ಮಾಜಿ ಸೈನಿಕರು ಸೇವೆಯಲ್ಲಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಖಾಯಂ ಆಗಿ ಗಾಯಗೊಂಡಿರುವ ಪ್ರಮಾಣ ಪತ್ರ. 
(ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ) 

5) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ ಮತ್ತು ಪ್ರವರ್ಗ-3ಬಿ ಮೀಸಲಾತಿ ಪ್ರಮಾಣ 
ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ) 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೫೩ 





6) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-1 ಮತ್ತು 2ರಲ್ಲಿ (ಸಾಮಾನ್ಯ ಅರ್ಹತೆ / ಗ್ರಾಮೀಣ ಮೀಸಲಾತಿ ಕೋರಿದ ಅಭ್ಯರ್ಥಿಗಳು) 
(ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ/ ಪ್ರವರ್ಗ-1/ ಪ್ರವರ್ಗ-2ಎ/ ಪ್ರವರ್ಗ-2ಬಿ/ ಪ್ರವರ್ಗ-3ಎ/ ಪ್ರವರ್ಗ-3ಬಿ ಮೀಸಲಾತಿಯೊಂದಿಗೆ 
ಗ್ರಾಮೀಣ ಮೀಸಲಾತಿ ಕೋರಿದ ಅಭ್ಯರ್ಥಿಗಳು ನಮೂನೆ-2 ರಲ್ಲಿ ಮಾತ್ರ) 

7) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ. (ಮೀಸಲಾತಿ ಕೋರಿದ್ದಲ್ಲಿ) 

8) ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ. (ಮೀಸಲಾತಿ ಕೋರಿದ್ದಲ್ಲಿ) 


9) ಯೋಜನೆಗಳಿಂದ ನಿರಾಶ್ರಿತರಾದ ಅಭ್ಯರ್ಥಿಯ ಪ್ರಮಾಣ ಪತ್ರ. (ಮೀಸಲಾತಿ ಕೋರಿದ್ದಲ್ಲಿ) 
10) ಸೇವಾನುಭವ ಪ್ರಮಾಣ ಪತ್ರಗಳು. (ನಿಗದಿಪಡಿಸಿದಲ್ಲಿ) 

1) ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣ ಪತ್ರ. (ಮೀಸಲಾತಿ ಕೋರಿದ್ದಲ್ಲಿ) 
12) ಸ್ವಗ್ರಾಮ ಪ್ರಮಾಣ ಪತ್ರ. (ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್‌-ಕರ್ನಾಟಕ ಮೀಸಲಾತಿ ಕೋರಿದ್ದಲ್ಲಿ) 

13) ಸೇವಾ ದೃಢೀಕರಣ ಪ್ರಮಾಣ ಪತ್ರ. (ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ 


ಕಾಲೇಜುಗಳಲ್ಲಿನ ಉಪನ್ಯಾಸಕರ ಹುದ್ದೆಗಳಿಗೆ ಕೃಪಾ೦ಕ/ವಯೋಮಿತಿ ಸಡಿಲಿಕೆ ಕೋರಿದ್ದಲ್ಲಿ) 
17. ವಿಶೇಷ ಸೂಚನೆಗಳು:- 


(1) ONLINE ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ 
ಅದರ ಒಂದು ಪ್ರತಿಯನ್ನು ಡೌನ್‌ಲೋಡ್‌ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನ್‌ ಅನ್ನು ನೇಮಕಾತಿ ಪ್ರಕ್ರಿಯೆ 
ಮುಗಿಯುವವರೆಗೂ ಭದವಾಗಿ ತೆಗೆದಿಟ್ಟುಕೊ೦ಡಿರತಕ್ಕದ್ದು. 


ಈಗಾಗಲೇ ಸೇವೆಯಲ್ಲಿರುವ / ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿಂದ ನಿಗದಿತ ನಮೂನೆಯಲ್ಲಿ 
ಅನುಮತಿಯನ್ನು / ಸೇವಾ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಸೇವಾ ವಿವರಗಳನ್ನು ಅರ್ಜಿಯಲ್ಲಿ 
ನಮೂದಿಸತಕ್ಕದ್ದು. ಸಂದರ್ಶನದ / ಮೂಲ ದಾಖಲಾತಿಯ ಪರಿಶೀಲನೆಯ ಸಮಯದಲ್ಲಿ ಮೂಲ ನಿರಾಕ್ಷೇಪಣೆ / ಸೇವಾ ಪ್ರಮಾಣ 
ಪತ್ರವನ್ನು ಹಾಜರುಪಡಿಸತಕ್ಕದ್ದು ತಪ್ಪಿದ್ದಲ್ಲಿ ಅನರ್ಹಗೊಳಿಸಲಾಗುವುದು. 

(3) ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸ 
ಕೊನೆಯ ದಿನಾಂಕವಾಗುವುದು. 


ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನವು 


ಬಲ 


18. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು: 
ಕೇಂದ್ರ ಕಛೇರಿಯ ಮಾಹಿತಿ ಕೇಂದ್ರ ; 080-30574957 080-30574901 
080-22343137 080-22343139 
080-30574917 080-30574938 


080-30574946 080-30574940 


ಪ್ರಾಂತೀಯ ಕಛೇರಿ ಮೈಸೂರು ಕ 0821-2545956 
ಪ್ರಾಂತೀಯ ಕಛೇರಿ ಬೆಳಗಾವಿ : 0831-2475345 
ಪ್ರಾಂತೀಯ ಕಛೇರಿ ಕಲಬುರಗಿ : 08472-227944 
ಪ್ರಾಂತೀಯ ಕಛೇರಿ ಶಿವಮೊಗ್ಗ ಕ 08182-228099 


19. ದುರ್ನಡತೆ:- ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 
ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ 
ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ / ಸಂದರ್ಶನದಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು 
ಪ್ರಯತ್ನಿಸಿರುವನೆಂದು ಅಥವಾ ಅವರ ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು 
ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅವನು/ಅವಳು ಸ್ವತ: ಕ್ರಿಮಿನಲ್‌ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ಹುದ್ದೆಯ 


ಸಂದರ್ಶನದಿಂದ / ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 


ಆರ್‌. ವೆಂಕಟೇಶ್‌ ಕುಮಾರ್‌, ಭಾ.ಆ.ಸೇ 
ಪರೀಕ್ಷಾ ನಿಯಂತ್ರಕರು 
ಕರ್ನಾಟಕ ಲೋಕಸೇವಾ ಆಯೋಗ, 
ಉದ್ಯೋಗ ಸೌಧ, ಬೆ೦ಗಳೂರು-560 001 


೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





(ಪ.ಜಾ / ಪ.ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ - ಡಿ 
(ನಿಯಮ 3ಎ (2) (3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ (ಪ.ಜಾ/ಪ.ಪಂ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರಗಳ ನಮೂನೆ 


ಪ್ರಮಾಣ ಪತ್ರ 
ಜಬ ೭, ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ *# ಲ. ಜಿಲ್ಲೆಯ / ವಿಭಾಗದ 
RE ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ ......... ಲ ಎ೦ಬುವವರ ಮಗ / ಮಗಳಾದ ಶ್ರೀ / 
ಶ್ರೀಮತಿ; ಸ ಇವರು ಅನುಸೂಚಿತ ಜಾತಿ/ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ/ಬುಡಕಟ್ಟಿಗೆ ಸ 
ಸೇರಿರುತ್ತಾರೆಂದು ಪ್ರಮಾಣಿಕರಿಸಿದೆ. 
+ ಸಂವಿಧಾನ (ಅನುಸೂಚಿತ ಜಾತಿಗಳು) ಆದೇಶ, 1950 
+ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) ಆದೇಶ, 1950 
+ ಸಂವಿಧಾನ (ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 
+ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 


(ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ (ಮಾರ್ಪಾಡು) ಆದೇಶ 1956, ಮುಂಬಯಿ ತಾಜ್ಯ ಪುನರ್‌ ರಚನಾ ಅಧಿನಿಯಮ, 1960, 
ಪಂಜಾಬ್‌ ರಾಜ್ಯ ಪುನರ್‌ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು ಈಶಾನ್ಯ ಪ್ರದೇಶಗಳ. (ಪುನರ್‌ ರಚನಾ 
ಅಧಿನಿಯಮ, 1971ರ ಮೂಲ ತಿದ್ದುಪಡಿಯಾದಂತೆ) 


+ ಸಂವಿಧಾನ 
+ ಸಂವಿಧಾನ (ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
ಳಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 


(ಅಂಡಮಾನ್‌ ಮತ್ತು ನಿಕೋಬಾರ್‌ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 





ಳಿ ಸಂವಿಧಾನ (ದಾದರ್‌ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ 1962 
ಳಿ ಸಂವಿಧಾನ (ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಳಿ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 
ಳಿ ಸಂವಿಧಾನ (ಗೋವಾ, ದಮನ್‌ ಮತ್ತು ದೀವ್‌) ಅನುಸೂಚಿತ ಜಾತಿ/ಬುಡಕಟ್ಟುಗಳ ಆದೇಶ 1988 
+ ಸಂವಿಧಾನ (ನಾಗಾಲ್ಯಾಂಡ್‌) ಅನುಸೂಚಿತ ಬುಡಕಟ್ಟುಗಳ ಆದೇಶ 
2 ಶ್ರೀ/ಶ್ರೀಮತಿ/ಸುಮಾರಿ' 3 ಇಸಾ ತ ಚಾ ಜಟ ಯ ಯೂ ಮತ್ತು / ಅಥವಾ ಅವನ* / ಅವಳ* ಕುಟುಂಬವು 
ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ ಸ್ನ 
ಜಿಲ್ಲಾ / ವಿಭಾಗದ. ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ (ಗಳು) 
ಸರಿಸ ಪನಯ ಯಾ ರಹಿ 
ತಹಶೀಲಾಶ್‌ು ನಾರಿಯ ಜ್‌ 
ಸ್ಥಳ : ಪದನಾಮ 
ದಿನಾಂಕ: ಕಛೇರಿಯ ಮೊಹರಿನೊಂದಿಗೆ 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ * 
* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 


ಸೂಚನೆ: ಇಲ್ಲಿ ಉಪಯೋಗಿಸಿದ “ಸಾಮಾನ್ಯ ನಿವಾಸಿಗಳು' ಎ೦ಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ ಪ್ರಕರಣದಲ್ಲಿರುವ 
ಅರ್ಥವನ್ನೇ ಹೊಂದಿರುತ್ತದೆ. 

ಭಾರತ ಸರ್ಕಾರದ ಪತ್ರ ಸಂಖ್ಯೆ: ಬಿಸಿ 12028/2/76-ಎಸ್‌ಸಿಟಿ-1 ಗೃಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು 
ನೀಡಲು ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ (ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ:13-2-74 ಇಎಸ್‌ಟಿ (ಎಸ್‌ಸಿಟಿ) 
ದಿನಾಂಕ: 05.08.1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ 
ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ ಒಂದು 
ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗುವುದಿಲ್ಲ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೫೫ 





(ಪ್ರವರ್ಗ-1 ಕ್ಸ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ - ಇ 
(ನಿಯಮ 3ಎ (2) (3) ನೋಡಿ) 
ಹಿಂದುಳಿದ ವರ್ಗಗಳಿಗೆ (ಪ್ರವರ್ಗ-1) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 
ಚೋ ೋ EL es ಗಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ / 


ಶ್ರೀಮತಿ; ಹ AE ಹಯಾ ಚಹಾ ಯಾಜ ಒಹ್‌ ಜವ. ಮಗ / ಮಗಳು / ಪತ್ನಿ / ಪತಿಯಾದ ಶ್ರೀ / ಶ್ರೀಮತಿ 
ಬುಸು ಸಯುಜ ಸಾಜ ಇವರು ಹಿಂದುಳಿದ ವರ್ಗಗಳ (ಪ್ರವರ್ಗ) ಎಎ ಜಾತಿಯ 
ಬು ಯಾರಿ ಉಪಜಾತಿಗೆ ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 
ಸ್ಥಳ ತಹಶೀಲಾರ್‌ 
ದ್ರಿನಾಕ 44444 4 ಕ್ಕ 55555544444 ರ್ಟುೂಡಾಾ ತಾಲ್ಲೂಕು 
ಕಛೇರಿಯ ಮೊಹರು 
ಪ್ರವರ್ಗ - 2ಎ, 2ಬಿ, 3ಎ, 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ - ಎಫ್‌ 
(ನಿಯಮ 3ಎ (2) (3)ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ, 2ಬಿ. 3ಎ, 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ 

ಟೋ ಿ ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ ಬ ಬವರ ಮಗ / 

ಮಗಳು / ಪತಿ / ಪತ್ನಿಯಾದ ಶ್ರೀ / ಶ್ರೀಮತಿ / ಕುಮಾರಿ............................. ಇವರು ಮತ್ತು ಆತನ / ಅವಳ ತಂದೆ / ತಾಯಿ / ಪೋಷಕರು / ಪತ್ನಿ 


/ ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ.ಎಸ್‌ಡಬ್ರ್ಯೂಡಿ 225 ಬಿಸಿಎ 2000 ದಿನಾಂಕ: 30.03.2002 ರಲ್ಲಿ ನಿರ್ದಿಷ್ಟಪಡಿಸಿದ ಮೇಲುಸ್ತರದ 
(ಕ್ರೀಮಿಲೇಯರ್‌) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು; 
ಅಭ್ಯರ್ಥಿಯಾಗಲಿ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕರಾಗಲಿ / ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1ನೇ 
ದರ್ಜೆಯ ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು; 
ಅಥವಾ 
ಸಾರ್ವಜನಿಕ ವಲಯ ಉದ್ಯಮಯಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ; 
ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೇಣಿ ರೂ.11400-21600/- ಪ್ರಾರಂಭಿಕ ಹಂತ) ಕಡಿಮೆಯಲ್ಲದ 
ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 
ಅಥವಾ 
ಆತನ / ಅಕೆಯ ತಂದೆ ತಾಯಿ/ ಪೋಷಕರು / ಪತ್ನಿ / ಪತಿಯ ಆದಾಯವು 4.5 ಲಕ್ಷ ರೂಪಾಯಿಗಳಿಗಿಂತ ಮೀರುವುದಿಲ್ಲವೆಂದು 
(ಸರ್ಕಾರದ ಆದೇಶ ಸಂಖ್ಯೆ: ಹಿಂವಕ 192 ಬಿಸಿಎ 2013 ಬೆಂಗಳೂರು, ದಿ: 04-09-2013) ; 
ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲ್ಲಿ ನಿಗದಿಪಡಿಸಿರುವಂತೆ ಆತನ / ಆಕೆಯ ತಂದೆ ತಾಯಿ / ಪೋಷಕರು / ಪತ್ನಿ 1 


ಪತಿಯು ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ 
ಹೆಚ್ಚಿನ ಕೃಷಿ ಭೂಮಿ ಅಥವಾ 20 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್‌ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 

ಶ್ರೀ / ಶ್ರೀಮತಿ / ಕುಮಾರಿ... ಇವರು ಷಲ... ಜಾತಿಗೆ ನ ನಯಯ ಸಿಯಾ ಹದು ಸೇರಿದ ಉಪ 
ಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಡಿ 225 ಬಿಸಿಎ 2000 ದಿನಾಂಕ: 30.03.2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ 
ಪಪಾತ (2ಎ, 2ಬಿ, 3ಎ, 3ಬಿ)ಕ್ಕೆ ಸೇರಿರುತ್ತಾರೆ ಮತ್ತು ಈ ಕುಟುಂಬದ ವಾರ್ಷಿಕ ಆದಾಯವು ರೂ: 


(ರೂ ಸಯ ಹಸಾಾ ಯ ಜು: ಮಾತ್ರ) ಎಂದು ಪಮಾಣೀಕರಿಸಲಾಗಿದೆ. 
ಸ್ಥಳ ತಹಶೀಲ್ದಾರ್‌ 
ದಿನಾಂತ ತಾಲ್ಲೂಕು 


ಕಛೇರಿಯ ಮೊಹರು 


೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





ನಮೂನೆ - 1 
ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 
(ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 


ಇವರಿಗೆ: 
ತಹಶೀಲ್ದಾರರು 
ತಾಲ್ಲೂಕು 
ಜಿಲ್ಲೆ 
ಮಾನ್ಕರೆ, 
ಶ್ರೀ ಶ್ರೀಮತಿ ಭಾಮಾ ಜಾ ಎಂಬುವವರ ಮಗ / ಮಗಳು / ಪತಿ / ಪತ್ನಿ ನಿಮಿರಿ ಆದ ನಾನು 


ಮೇಲುಸ್ತರದಲ್ಲಿ (0೩೫1) Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ 
ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 


1, ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ 
2. ಅಭ್ಯರ್ಥಿಯ ಸಂತ ಸ್ಥಳ ಗ್ರಾಮ 
ದ [6] ವಾ 
ತಾಲ್ಲೂಕು 
ಜಿಲ್ಲ 
3. ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟದ ಸ್ಥಳ 
4. ಅಭ್ಯರ್ಥಿಯ ತಂದೆ/ತಾಯಿ/ಪೋಷಕರ ಪತಿಯ/ಪತ್ನಿಯ ಹೆಸರು ಮತ್ತು ಉದ್ಯೋಗ 


(ಉದ್ಯೋಗವು ಸರ್ಕಾರಿ/ಅರೆ ಸರ್ಕಾರಿ/ಸಾರ್ವಜನಿಕ ಉದ್ಯಮ /ಖಾಸಗಿ) 
5. ಅಭ್ಯರ್ಥಿಯ ಪ್ರಸ್ತುತ ವಿಳಾಸ 


(ಸ್ಪಷ್ಟವಾಗಿ ನಮೂದಿಸುವುದು) 


6. ಅಭ್ಯರ್ಥಿಯ ಖಾಯಂ ವಿಳಾಸ 
7. ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 
ಪೌಢ 
8. ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ/ಪೋಷಕರ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 


ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ: 
1) ವೇತನ ಶ್ರೇಣಿ 

2) ಜಮೀನಿನ ವಿವರ 

3) ಇತರ ಮೂಲಗಳು 


9. ಆದಾಯ ತೆರಿಗೆ ಪಾವತಿದಾರರೇ? 
10. ಸಂಪತ್ತು ತೆರಿಗೆ ಪಾವತಿದಾರರೇ? 
11. ಮಾರಾಟ ತೆರಿಗೆ ಪಾವತಿದಾರರೇ? 


ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ / ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ 
ಮತ್ತು ಘೋಷಿಸುತ್ತೇನೆ. 
ಸ್ಥಳ; ತಮ್ಮ ವಿಧೇಯ 
ಥಿ ೬ 
ದಿನಾಂಕ: (ಅಭ್ಯರ್ಥಿಯ ಸಹಿ) 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೫೭ 





ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ಧನಾಗುರುತ್ತೇನೆ. 


ಸ್ಥಳ: ತಂದೆ/ತಾಯಿ/ಹೋಷಕರ ಸಹಿ 
ದಿನಾಂಕ: (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 
(ಹೆಂಡತಿ/ಗ೦ಡ/ಇವರ ಸಹಿ) 
ಸಳೀಯ ಅಬರು ಸಾಕಿದಾರರು 
[2 ಬ [0 


ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ/ಪೋಷಕರು/ಪತಿ/ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


(ಪೂರ್ಣ ವಿಳಾಸದೊಂದಿಗೆ) 2) 


ಪರಿಶೀಲನಾ ಪ್ರಮಾಣ ಪತ್ರ 


1. ಪೀಲ/ಶ್ರೀಮತ್ರಿ ಯ ಯದ ತಾಜ 4 ಎಂಬುವವರ ಮಗ/ ಮಗಳು/ ಪತಿ/ ಪತ್ನಿ ಶ್ರೀ/ಶ್ರೀಮತಿ/ಕುಮಾರಿ: ನಾಮಾ 
ಎಂಬುವವರು ಕರ್ನಾಟಕ ರಾಜ್ಯದ SS ಜಿಲ್ಲೆಯ ವಿಭಾಗ... ಗ್ರಾಮ/ಪಟ್ಟಣ/ನಗರದಲ್ಲಿ ಸಾಮಾನ್ಯ 
ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್‌ ಮೆರಿಟ್‌ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 

2 ಶ್ರೀ/ಶ್ರೀಮತಿ ಸುಮಾರಿ: 221 2022-3334 22323 ಇವರ ತಂದೆ/ತಾಯಿ/ಹೋಷಕರು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಬ್ಯೂಡಿ 251 


ಬಿಸಿಎ 94, ಬೆಂಗಳೂರು, ದಿನಾಂಕ: 31011995 ರನ್ವಯ ಜನರಲ್‌ ಮೆರಿಟ್‌ ವರ್ಗದ ಮೇಲುಸ್ತರದಲ್ಲಿ (Creamy Layer) ಬರುವುದಿಲ್ಲವೆಂದು 
ಪ್ರಮಾಣೀಕರಿಸಲಾಗಿದೆ. 


ಸ್ಥಳ ತಹಶೀಲ್ದಾರ್‌. 
€ ಬ 

RE NAS ತಾಲ್ಲೂಕು 
ಬೆಂಗಳೂರು ಕಛೇರಿಯ ಮೊಹರು 


ಸೂಚನೆ-1 : ಇದರಲ್ಲಿ ಉಪಯೋಗಿಸಲಾದ "ಸಾಮಾನ್ಯ ನಿವಾಸಿ' ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ ಅನುಚ್ಛೇದದಲ್ಲಿನ 
ಅರ್ಥವನ್ನು ಹೊಂದಿರುತ್ತದೆ. 

ಸೂಚನೆ-2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲ್ಯೂಡಿ 251 ಬಿಸಿಎ 94, ಬೆಂಗಳೂರು, 
ದಿನಾಂಕ: 31.01.1995 ರನ್ವಯ ಮೇಲುಸ್ತರ (Creamy Layer) ದವರನ್ನು ಗುರುತಿಸಲು ನಿಗದಿಪಡಿಸಲಾಗಿರುವ ಅಂಶಗಳನ್ನು ವಿವರವಾಗಿ 
ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು 


ನಮೂನೆ - 2 
ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಶ್ರೀ/ಶ್ರೀಮತಿ esd ರವರ ಮಗ/ ಮಗಳು/ ಪತಿ/ ಪತ್ನಿ/ 
ಶ್ರೀ/ಶ್ರೀಮತಿಸುಮಾರಿ' ಸನ ಇ ಲ್‌ [ಬ್ಲ ತಾಲ್ಲೊಕು ಜಬ! ಗ್ರಾಮದಲ್ಲಿ 
ವಾಸವಾಗಿರುವ ಇವರು ಒಂದನೇ ತರಗತಿಯಿ೦ದ ................. ತರಗತಿಯವರೆಗೆ.................. ಜಿಲ್ಲ ಯೂ ತಾಲ್ಲೂಕು. ನಜ 


೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





ಪಟ್ಟಣ .............. ಶಾಲೆಯಲ್ಲಿ ವ್ಯಾಸಂಗ ಮಾಢುವ 23 ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು 
ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964ರ ಅಡಿಯಲ್ಲಿ 


ಮೇಲು ರುಜು ಸಹಿ 

ಕ್ಷೇತ್ರ ಶಿಕ್ಷಣ ಅಧಿಕಾರಿ ಮುಖ್ಯೋಪಾಧ್ಯಾಯರ ಸಹಿ 
ಕಛೇರಿಯ ಮೊಹರು ಮತ್ತು ಸಂಸ್ಥೆಯ ಮೊಹರು 
ಸ್ಥಳ 

€ 

ದಿನಾಂಕ : 


ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ 44 ಸೆನೆನಿ 2001 ದಿನಾಂಕ: 27.07.2001 
ನಮೂನೆ - 3 
ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿ 


ಶ್ರೀ/ಶ್ರೀಮತಿ ನ ಸಾಮಾಜ ಮುಖಿ ಬೀಯ ಜಜಯಾೂ ಎಂಬುವವರ ಮಗ/ ಮಗಳು/ ಪತಿ/ ಪತ್ನಿ/ 
ಶ್ರೀ/ಶ್ರೀಮತಿ ಕುಮಾರಿ ಸ ನೂ ಎ22 ರಾಚ ಎ ಟ್‌ ॥ ತಾಲ್ಲೂಕು .................... ಗ್ರಾಮದಲ್ಲಿ......................ವಾಸವಾಗಿರುವ 
ಇವರು : ಇವರ ಕುಟುಂಬದವರ ಅವಲಂಬಿತರಾಗಿದ್ದ ಈ ಕೆಳಕಂಡ ಆಸ್ತಿಯನ್ನು .......... ಯೋಜನೆಗಾಗಿ.......... ಇಸವಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ 


ಎಂದು ಈ ಮೂಲಕ ಪ್ರಮಾಣೀೇಕರಿಸಿದೆ:- 


(ಅ) * * ವಾಸಿಸುವ ಮನೆ ಮತ್ತು ತಾವು ಅವಲಂಬಿತರಾಗಿದ್ದ ಅವರ ಕೃಷಿ ಭೂಮಿಯ ಅರ್ಧದಷ್ಟು 
(ಆ) * * ಯೋಜನೆಗೆ ಮೊದಲು ಭೂಮಿಯನ್ನು ಹೊಂದಿರದೆ: ಯೋಜನೆಯಿಂದ ತಾವು ವಾಸಿಸುವ ಮನೆ : 
(ಇ) * * ತಾವು ಅವಲಂಬಿತರಾಗಿದ್ದ ತಮ್ಮ ಕೃಷಿ ಭೂಮಿಯ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿ : 


(ಈ) * * ಇತರ ಇನ್ನಾವುದೇ ಪ್ರಕರಣದಲ್ಲಿ ಯೋಜನೆಯಿಂದ ನಿರ್ವಸಿತರಾದವರು. 


ಸ್ಥಳ ತಹಶೀಲ್ದಾರ್‌ 
ದನಾ ತಾಲ್ಲೂಕು 
ಕಛೇರಿಯ ಮೊಹರು 


ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 


ಶ್ರೀ/ಶ್ರೀಮತಿ ಸಹ ರವರಮಗ/ಮಗಳು/ಪತಿ/ಪತ್ನಿ/ಶ್ರೀಮತಿ/ಕುಮಾರಿ ಟಂಟಂ 
RO ತಾಲ ಕಕ” ಎ ಗ್ರಾಮದಲ್ಲಿ ವಾಸವಾಗಿರುವ ಇವರು 
ಸಾ ನೇ ತರಗತಿಯವರೆಗೆ ............ ಶೈಕ್ಷಣಿಕ ವರ್ಷದಿಂದ ............ಶೈಕ್ಷಣಿಕ ವರ್ಷದವರೆಗೆ ............ 





ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


ಸ್ಥಳ 
ಥ 
ದಿನಾಂಕ: ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 
ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 115 ಸೆನೆನಿ 2005, ದಿನಾಂಕ: 19.11.2005 
CERTIFICATE FOR THE PERSONS WITH DISABILITIES 

This: 18: 16: ‘certify: “that Sti: SME FH KUM ds ee eS 093 22922223211 ಮಾಜ son / wife / daughter of 
ಮ ರೋ NT AN Se ಲ ಚ್ಟ ಆ ಜಲ Ra ES EE old, male / female, Registration No 
ಬಾರಾ ವಾರಾ 15 acase Of ................1001 01:10...» He She is physically disabled/visual disabled/speech & hearing disabled and has 
ಒಬ ಹ ತೂ 119೫ Rl... percent) permanent (physical impairment visual impairment speech & hearing impairment) in relation to 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೫೯ 





Note : 

1. This condition is progressive/non-progressive/likely to improve/not likely to improve. * 

2 Re-assessment is not recommended/is recommended after a period of ..................... months/years. * 

ತ Strike out which is not applicable 

(Recent Attested 

Photograph showing 

the disability 

affixed here) 
Sd/- Sd/- Sd/- 

(Doctor) (Doctor) (Doctor) 

(Seal) (Seal) (Seal) 


Countersigned by the 
Medical Superintendent CMO/Head 
of Hospital (with seal) 


Signature / Thumb impression 


of the disabled person 


Explanation:-As per Notification No. DPAR 50 SRR 2000 dated 03-09-2005 “ Physically Handicapped candidates “ or “ person with disability ” 
means a person suffering from not less than forty percent of any of the following disabilities :- (1) Blindness (2) Low Vision (3) Hearing impairment 
(4) Locomotor disability (5) Leprosy cured (6) Mental retardation (7) Mental illness. 


-¥A (1)Blindness refers to a condition where a person suffers from any of the following conditions, namely:- (a)Total absence of sight; or (0) Visual 
acuity not exceeding 6/60 or 20/200 (Snellen) in the better eye with correcting lenses; or (0) limitation of the field of vision subtending an angle of 20 
degree or worse;(2) Person with low vision means a person with impairment of visual functioning even after treatment or standard refractive 
correction, but who uses or is potentially capable of using vision for the planning or execution of a task with appropriate assistive device;(3) Hearing 
impairment means loss of sixty decibels or more in the better ear in the conversational range of frequencies.(4) Locomotor disability means 
disability of the bones, joints or muscles leading to substantial restriction of the movement of the limbs or any form of cerebral palsy.(5) Leprosy 
cured:-means any person who has been cured of Leprosy, but is suffering from, (i) Loss of sensation in hands or feet as well as loss of sensation & 
paresis in the eye & eyelid, but with no manifest deformity;(ii)manifest deformity & paresis but having sufficient mobility in their hands & feet to 
enable them to engage in normal economic activity; (iii) extreme physical deformity as well as advanced age which prevents him from undertaking 
any gainful occupation; and the expressesion "“ Leprosy cured “ shall be construed accordingly; (6) Mental Retardation:-means a condition of 
arrested or incomplete development of mind of a person who is specially characterised by sub normality of intelligence; (7) Mental Illness:- means 


any mental disorder other than mental retardation. 
ಅನುಬಂಧ - ಎ 
ಅರ್ಹತಾ ಪ್ರಮಾಣ ಪತ್ರ 
(ಅನುಚ್ಛೇಧ 371(ಜೆ)ಮೇರೆಗೆ) 
(3(3)ನೇ ನಿಯಮ ನೋಡಿ) 


(ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ನಿಯಮಗಳು 2013) 


ಶ್ರೀ/ಶ್ರೀಮತಿ ರವರು 
ರವರ ಮಗ / ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ ಜಿಲ್ಲೆಯ 
ತಾಲ್ಲೂಕಿನ ಲ ಗ್ರಾಮ/ ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 
TO er ಹೆಸರು 
€ 
ಎಂಬ ಅತಾ ಅಸಿಸ್ಟೆಂಟ್‌ ಕಮೀಷನರ್‌ 


__ _ ಉಪವಿಭಾಗ 
—— ಜಿಲ್ಲೆ 


೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





ಅನುಬಂಧ -ಎ 
ಸ್ವಗ್ರಾಮ ಪ್ರಮಾಣ ಪತ್ರ 
(ಅನುಚ್ಛೇಧ 371(ಜೆ)ಮೇರೆಗೆ) 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದ್ರಾಬಾದ್‌ - ಕರ್ನಾಟಕ ಮೀಸಲಾತಿಗೆ ಸಲ್ಲಿಸಬೇಕಾದ ಪ್ರಮಾಣ ಪತ್ರದ ದಿನಾಂಕ 29-01-2014ರ 
ಅಧಿಸೂಚನೆ-1 ರಲ್ಲಿನ (5(2)ನೇ ನಿಯಮ ನೋಡಿ) 
(ಪ್ರಮಾಣ ಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ನಿಯಮಗಳು 2013) 
ಶ್ರೀ / ಶ್ರೀಮತಿ ರವರು 
ರವರ ಮಗ / ಹೆಂಡತಿಯಾಗಿದ್ದು. ಇವರು ಕರ್ನಾಟಕ ರಾಜ್ಯದ ಜಿಲ್ಲೆಯ 
ತಾಲ್ಲೂಕಿನ ಲ ಗ್ರಾಮ / ಪಟ್ಟಣವನ್ನು ತನ್ನ ಸೇವಾ ಪುಸ್ತಕದಲ್ಲಿ ತನ್ನ ಸ್ವಗ್ರಾಮ /ಸ್ಥಳ ಎಂದು 
ಘೋಷಿಸಿರುತಾರೆ. 
ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 01-01-2013 ಕ್ಕೆ ಮುಂಚೆ ಸೇವಾ 
ಪುಸ್ತಕದಲ್ಲಿ ಇತ್ತೆಂದು ಸ್ವತ: ಮನವರಿಕೆ ಮಾಡಿಕೊಂಡಿರುತ್ತೇನೆ. 


ಸ್ಥಳ ಹೆಸರು 
ದಿನಾಂಕ ಪದನಾಮ 

ಕಛೇರಿ 

ಇಲಾಖೆ 


ರಾಜ್ಯ ಸರ್ಕಾರಿ / ಕೇಂದ್ರ ಸರ್ಕಾರಿ ನೌಕರರು ಒದಗಿಸಬೇಕಾದ ಪ್ರಮಾಣ ಪತ್ರ 


ಶ್ರೀ / ಶೀಮತಿ ಲವರು ರಾಜ್ಯ / ಕೇಂದ್ರ ಸರ್ಕಾರದಲ್ಲಿ --ಎಎಡಎಡಡಡಡ 
(ARRON 

ಇಲಾಖೆಯಲ್ಲಿ ಖಾಯಂ / ತಾತ್ಕಾಲಿಕ ಹುದ್ದೆಯನ್ನು ದಿನಾಂಕ 

ರಿಂದ ರವರೆಗೆ ಹೊಂದಿರುವರು. ಈ ಹುದ್ದೆಗೆ ಇವರು ನೇಮಕಾತಿ ನಿಯಮಗಳಡಿ 


ಆಯ್ಕೆಯಾಗಿದ್ದು, ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವರಿಗೆ ಅನುಮತಿ ನೀಡಲಾಗಿದೆ. 


ಸ್ಥಳ: ನೇಮಕಾತಿ ಪ್ರಾಧಿಕಾರದ ಸಹಿ/ 
ದಿನಾಂಕ : ಇಲಾಖೆಯ ಹೆಸರು ಮತ್ತು ಮೊಹರುನೊಂದಿಗೆ 


CERTIFICATE TO BE FURNISHED BY THE STATE/CENTRAL GOVT. SERVANTS 


(೦1166(08(2511/ 51ಸಾವು ಸೂ ಕಾ ೪ ಸಾಸ holds a permanent / temporary post under the State / Central 
GOV ASS ಅ ಟಾ ea (Designation) in the dept. of .............. ಸಹಸ [10012024422 00233 having been appointed 


therein under the rules of recruitment. He/She is permitted to apply for the said post. 


Place: Signature of the appointing authority 


Date: of the department / with name and seal. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೬೧ 





ನಮೂನೆ 
ದೃಢೀಕರಣ ಪ್ರಮಾಣ ಪತ್ರ 
ಹೊರ ಸಂಪನ್ಮೂಲದಿಂದ ನೇಮಕಗೊಂಡು ದಿನಾಂಕ: 01.04.2014 ರಲ್ಲಿದ್ದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯ 
ನಿರ್ವಹಿಸಿದ ಹೊರ ಸಂಪನ್ಮೂಲ ಪ್ರಾಂಶುಪಾಲರು / ಉಪನ್ಯಾಸಕರುಗಳ ಸೇವಾ ವಿವರಗಳು ಈ ಕೆಳಗಿನಂತೆ ಇವೆ ಎಂದು ಅವಶ್ಯಕ ದಾಖಲಾತಿಗಳೊಂದಿಗೆ ದೃಢೀಕರಿಸಿದೆ. ಶ್ರೀ / ಶ್ರೀಮತಿ/ ಕುಮಾರಿ 
ರವರು ಹೊರ ಸಂಪನ್ಮೂಲ ಪ್ರಾಂಶುಪಾಲಥಾಗಿ,. ಭಾಷಾ ಉಪನ್ಯಾಸಕರಾಗಿ (ಕನ್ನಡ, ಇಂಗ್ಲೀಷ್‌) 
ಎ77. ವಿಷಯ ಉಪನ್ಯಾಸಕರಾಗಿ (ಭೌತಶಾಸ್ತ್ರ ರಸಾಯನಶಾಸ್ತ್ರ, ಗಣಿತಶಾಸ್ತ್ರ ಜೀವಶಾಸ್ತ್ರ ಗಣಕಯಂತ್ರ ಉಪನ್ಯಾಸಕರು) ಈ ಕೆಳಕಂಡ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ 
ಕಾಲೇಜುಗಳಲ್ಲಿ ಸದರಿ ವಸತಿ ಪದವಿ ಪೂರ್ವ ಕಾಲೇಜಿನ ವಿವರದ ಎದುರಿಗೆ ನಮೂದಿಸಿರುವ ಅವಧಿಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 





























ನ ವಿದ್ಯಾರ್ಹತೆ* ಸೇವೆ ಸಲ್ಲಿಸಿದ ಅವಧಿ** ಜ್‌ 
ಕ್ರ ಮೊರಾರ್ಜಿ ದೇಸಾಯಿ ವಸತಿ ಪದವಿ | ಮೊ.ದೇ.ವ.ಪದವಿ ಎವಿ ನಿರ್ವಹಿಸಿದ ಹುದ್ದೆ ಉಪನ್ಯಾಸಕರಾಗಿ | ಹೊರ ಗುತ್ತಿಗೆ ಆಸಸ್‌ 
ಪೂರ್ವ ಕಾಲೇಜಿನ ಹೆಸರು ಮತ್ತು ಪೂರ್ವ (ಪ್ರಾಂಶುಪಾಲರು ದ ವರೆಗೆ ಭೋಧನೆ ಮಾಡಿದ, ಸಂಸೆಯ ಚ 
ಸಂ ವಿಳಾಸ ಕಾಲೇಜಿನ ವರ್ಗ ಶೈಕ್ಷಣಿಕ /ಉಪನ್ನಾಸಕರು) ಸ್ಯ ತರ ಪದವಿ | ತರಬೇತಿ § ವಿಷಯ ಹೆಸರು ಸೇನಕ 
ವರ್ಷ $ ಪದವಿ (DIM/Y) | (DIM/Y) ದಿನಾಂಕ 
1 
2 
3 
4 
5 
6 
7 















































ವಿ.ಸೂ: * ವಿದ್ಯಾರ್ಹತೆಯ ವಿವರಗಳನ್ನು ನೀಡುವಾಗ ಅಭ್ಯರ್ಥಿಯು ತನ್ನ ಹುದ್ದೆಗೆ ನಿಗದಿಪಡಿಸಿದ ಸ್ನಾತಕೋತ್ತರ ಪದವಿ ಮತ್ತು ಈ ಸ್ನಾತಕೋತ್ತರ ಪದವಿಯ ವಿಷಯ, ಪದವಿ ಮತ್ತು ಪದವಿಯನ್ನು ತಾನು ಓದಿದ ಐಚ್ಚಿಕ 
ವಿಷಯಗಳು (Optional), ಮತ್ತು B.Ed ಪದವಿಯಲ್ಲಿನ Methಂds ಬಗ್ಗೆ ತಪ್ಪದೇ ತಿಳಿಸುವುದು. 

** ಸೇವೆ ಸಲ್ಲಿಸಿದ ಅವಧಿಯನ್ನು ತಿಳಿಸುವಾಗ ಆಯಾಯ ಶೈಕ್ಷಣಿಕ ವರ್ಷದಲ್ಲಿ ಸದರಿ ಪದವಿ ಪೂರ್ವ ವಸತಿ ಕಾಲೇಜಿನಲ್ಲಿ ಹೊರ ಸಂಪನ್ಮೂಲ ಪ್ರಾಂಶುಪಾಲರು / ಉಪನ್ಯಾಸಕರಾಗಿ ಕರ್ತವ್ಯಕ್ಕೆ ಹಾಜರಾದ ದಿನಾಂಕ, ತಿಂಗಳು, 
ವರ್ಷ ಮತ್ತು ಆಯಾಯ ಶೈಕ್ಷಣಿಕ ವರ್ಷಗಳಲ್ಲಿ ಕರ್ತವ್ಯದಿಂದ ಬಿಡುಗಡೆ ಹೊಂದಿದ ದಿನಾಂಕ, ತಿಂಗಳು, ವರ್ಷಗಳನ್ನು ತಪ್ಪದೇ ನಮೂದಿಸುವುದು. 


ಈ ಮೇಲಿನ ಮಾಹಿತಿಯು ಸತ್ಯವಾಗಿದೆ ಎಂದು ಈ ಮೂಲಕ ಪ್ರಮಾಣೀಕರಿಸಿದೆ. 


ಪ್ರಾಂಶುಪಾಲರ ಹೆಸರು, ಮೊಹರು ಮತ್ತು ಸಹಿ/- ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹೆಸರು, ಮೊಹರು ಮತ್ತು ಸಹಿ/- 


























೧೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 
ಅನುಸೂಚಿ 
ಅಧಿಸೂಚನೆ ಸಂಖ್ಯೆ: ಪಿಎಸ್‌ಸಿ 01 ಆರ್‌ಟಿಬಿ-2/2014 ದಿನಾಂಕ: 21-02-2015 
ಅರ್ಜಿಗಳನ್ನು ಭರ್ತಿ ಮಾಡಲು ಕೊನೆಯ ದಿನಾಂಕ: 22-03-2015 (ರಾತ್ರಿ 11:45 ಗಂಟೆಯೊಳಗೆ) 
ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 23-03-2015 (ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ) 
ಭಾಗ-1 - ಗ್ರೂಪ್‌ - "ಎ', "ಬಿ' ಮತ್ತು "ಸಿ' ತಾಂತ್ರಿಕ ಮತ್ತು ತಾಂತ್ರಿಕೇತರ ಹುದ್ದೆಗಳು 
ಹುದೆಗಳ ಹುದ್ದೆಯ ವಯೋಮಿತಿ 
ಸ್ಟ ಸಂಕೇತ/ ಇಲಾಖೆಯ ಹೆಸರು ಹುದೆಯ ವೇತನ 
ಅನುಕ್ರಮ ಇ ಹುದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ (ವಯಸು ಹುದೆಗಳ ವರ್ಗೀಕರಣ 
gs POST ಪದನಾಮ ಮತ್ತು ಸಂಖ್ಯೆ ಶ್ರೇಣಿ ಜ್‌ ಗ 
ಸಂಖ್ಯೆ one ವರ್ಷಗಳಲ್ಲಿ) 
1 2 3 4 5 6 7 
ಗ್ರೂಪ್‌-"ಎ' ಹುದ್ದೆಗಳು 
461-466 01 ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ |¥:30,400 - | ಈ ಕೆಳಕಂಡ ಯಾವುದಾದರೂ ಕನಿಷ್ಠ - 18 
ಮೂರಾರ್ಜ ದೇಸಾಯಿ: ಎಸೀ ಪಧವಿ | ಎ0೨ ಹಿಂದಣ ಸ್ಪಾಕಕೂಸಿತ್ತರ ಪದವಿಯನ್ನು ಗರಿಷ್ಠ ಎ5 ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳು :-03 ಹುದ್ದೆಗಳು 








ಪೂರ್ವ ಕಾಲೇಜುಗಳಲ್ಲಿ 
ಪ್ರಾಂಶುಪಾಲರು - 05 ಹುದ್ದೆಗಳು 


Principals in Morarji Desai 
Residential PU Colleges in 
the Dept.of 

Welfare - 05 posts 


Minorities 








ಹೊಂದಿರಬೇಕು ಅವುಗಳೆಂದರೆ, 


ಪ್ರ. 2ಎ 
1)ಭೌತಶಾಸ್ಥ ರಸಾಯನಶಾಸ್ಲ ಗಣಿತ, Ww 
ಅ) ಮೆ ಪ 2ಬಿ 
ಸಸ್ನಶಾಸ್ತ ಪಾಣಿಶಾಸ ಮತು ಷ್‌ 
ತು ಜಾ ಪ್ರ3ಎ [38 
ಕಂಪ್ಯೂಟರ್‌ ಸೈನ್ಸ್‌ ಯಾವ ಅಭ್ಯರ್ಥಿಗಳು 
ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರಗಳಲ್ಲಿ ಪ್ರ 3ಬಿ 
ಮೆ ಎರಿ ದಾಲ ಮ ದು 
ಸ್ನಾತಕೋತ್ತರ ಪಡೆದಿರುತ್ತಾರೆಯೋ 
ಪದವಿ ಮಟದಲ್ಲಿಯ ಸಹ ಸಸ್ನಶಾಸ 
ಟಕ ೨ ಜಾ 
ಮತು ಪ್ರಾಣಿಶಾಸ್ತಗಳನ್ನು ಐಚ್ಛಿಕ 
ಡು ಗ ಖು 40 


ವಿಷಯವಾಗಿ ಅಭ್ಯಾಸ ಮಾಡಿರಬೇಕು. 
ಮತು 


2)ಎಲ್ಲಾ ಅಭ್ಯರ್ಥಿಗಳು ಸೈನ್ಸ್‌ ಟೀಚಿಂಗ್‌ 
ಮೇತಡ್‌ನಲ್ಲಿ ಬಿ.ಎಡ್‌ ಪದವಿಯನ್ನು 
ಪಡೆದಿರಬೇಕು. 





UU ೫8 
a 
[©) 


[ON 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ 
ಸಂಘದಿಂದ ನೇಮಕಗೊಂಡು 
ಸದರಿ ಸಂಸ್ಥೆಯ ಅಲ್ಪಸಂಖ್ಯಾತರ 
ಮೊರಾರ್ಜಿ ದೇಸಾಯಿ ವಸತಿ 
ಪದವಿ ಪೂರ್ವ ಕಾಲೇಜಿನಲ್ಲಿ 
ಗುತ್ತಿಗೆ ಆಧಾರದ ಮೇರೆಗೆ 
ಅಥವಾ ಹೊರಗುತ್ತಿಗೆ ಮೇರೆಗೆ 





























ಮೀಸಲಾತಿ | ಇತರೆ ಒಟ್ಟು 
ಪ.ಜಾ 01 01 
ಪ.ಪಂ. 01 01 
ಸಾ.ಅ. 01 01 
ಒಟ್ಟು 03 03 



























































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ 
1 2 3 4 5 6 7 
ಪ್ರಾಂಶುಪಾಲರಾಗಿ ಕಾರ್ಯ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ 
ನಿರ್ವಹಿಸುತ್ತಿರುವರಿಗೆ ಗರಿಷ್ಠ ಗುರುತಿಸಿರುವ ಹುದ್ದೆಗಳು - 02 ಹುದ್ದೆಗಳು 
ವಯೋಮಿತಿಯಲ್ಲಿ ಒಂದು ವರ್ಷ ಮೀಸಲಾತಿ] ಇ ಒಟ್ಟು 
ಪೂರ್ಣ ಸೇವೆ ಸಲ್ಲಿಸಿರುವ 
ಸ ಪ. 01 01 
ಅವಧಿಗೆ ಒಂದು ವರ್ಷ ಗರಿಷ್ಠ 5 
ವರ್ಷದವರೆಗೆ ಇ (8 sl 
ವಯೋಮಿತಿಯನ್ನು ಒಂದು ಒಟ್ಟು 02 02 
ಬಾರಿಗೆ ಮಾತ್ರ 
ಸಡಿಲಿಸಲಾಗುವುದು. 
ಗ್ರೂಪ್‌-"ಬಿ' ಹುದ್ದೆಗಳು 
ಎ 
46388 02 ನಗರ ಮತು ಗಾಮಾಂತರ ಯೋಜನಾ ₹:22,800 | Must possess a degree in Civil ಕನಿಷ್ಠ - 18 ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳು :-19 ಹುದ್ದೆಗಳು 
ಇಲಾಖೆಯಲ್ಲಿ ನಗರ ಯೋಜಕರು -| 743.200 Ehglheeiing from ಈ recognised ಗರಿಷ್ಟ - 35 ಸಸ ನನ a 
22 ಹುದೆಗಳು University or a certificate from the | ಪ್ರ. 2ಎ ಪ 
ಸ Institute of Engineers that he has ಪ್ರ 2ಬಿ ಹೆ ol» Wl 01 05 
Town Planners in the Department of passed Part A & B of the Associate | ಪ್ರ 3ಎ {38 ಪ್ರವರ್ಗ-1 ದ ದ 01 — 01 
Town and Country Planning - 22 Membership Examination of Institute | ಪ್ರ 3ಬಿ ಪ್ರ2ಎ ವ 01 01 01 03 
posts of Engineers; or degree in ಪ್ರ2ಬಿ ಎ — 01 — 01 
Architecture from a recognised | ಪ.ಜಾ ಪೂಜಿ ತ ಜ್‌ 01 ಸ 01 
DINER, ಪ.ಪಂ 40 ಸಾ.ಅ. 02 02 |os| 0 10 
ಪ್ರ ಒಟ್ಟು | 02 0 | 10 | 03 | 19 

































































ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ 


ಗುರುತಿಸಿರುವ ಹುದ್ದೆಗಳು - 03 ಹುದ್ದೆಗಳು 





























ಮೀಸಲಾತಿ ಇ ಮ ಒಟ್ಟು 

ಪ.ಪಂ. 01 ದ 01 
ಪ್ರವರ್ಗ-1 01 ಎ 01 
ಸಾ.ಅ. ದ 01 01 
ಒಟ್ಟು 02 01 03 




















ಭಾಗ ೫ 










































































೧೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ 
1 2 3 4 5 6 7 
489-495 03 ತೋಟಗಾರಿಕೆ ಇಲಾಖೆಯಲ್ಲಿ :22,800 | Must be a holder of a Post Graduate - ಅದೇ - ರಾಜ್ಯ ಸ್ಥಳೀಯ ವೃಂದಕ್ಕೆ 06 ಹುದ್ದೆಗಳು 
ಸಹಾಯಕ ತೋಟಗಾರಿಕೆ -43,200 Degree in Horticulture of a University ಮೀಸಲಾತಿ ಇ ಮ ಗಾ ಒಟು 
ನಿರ್ದೇಶಕರು - 07 ಹುದ್ದೆಗಳು established by law in India = ಆ 
ಪ.ಜಾ 01 ದ ದ 01 
Assistant Director of Horticulture in 
ದ್‌ 
the Department of Horticulture — 07 ಪ್ರ ಟೆ Ot 
posts ಪ್ರ2ಬಿ ದ ದ 01 01 
ಸಾ.ಅ. 01 01 01 03 
ಒಟ್ಟು 03 01 02 06 
ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ಸ್ಥಳೀಯ ವೃಂದಕ್ಕೆ-01 ಹುದ್ದೆ 
ಪರಿಶಿಷ್ಟ ಜಾತಿ (ಆತರೆ)-01 ಹುದ್ದೆ 
ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರ ಬೋಧಕ ಹುದ್ದೆಗಳು 
885-889 04 ಕನ್ನಡ ಭಾಷಾ ಉಪನ್ಯಾಸಕರು ₹:22,800 | ॥ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕನಿಷ್ಠ - 18 ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳು :-03ಹುದ್ದೆಗಳು 
- 05 ಹುದ್ದೆಗಳು ೨43,200 | ಕನ್ನಡ ಅಥವಾ ಕನ್ನಡ ಭಾಷಾ ಗರಿಷ್ಠ - 35 ಮೀಸಲಾತಿ ಇತರೆ ಒಟ್ಟು 
Kannada Language Lecturer ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪ್ರ 2ಎ ಹ್ಮ್‌ 0] ol 
El ಪಡೆದಿರಬೇಕು. _ 
NS ಪ್ರತಿ ಪಪಂ. | 01 01 
2) ಅಂಗೀಕ್ಸತ ವಿಶ್ರವಿದ್ಧಾಲಯದಿಂದ 
ಲ ವಶ ಪ್ರ3ಎ 138 
ಕನ್ನಡ ಭಾಷೆಯ ಟೀಚಿಂಗ್‌ ಹ ಸಾ.ಅ. 01 01 
ಬಿ 
ಮೇಹಡ್‌ನಲ್ಲಿ ಬಿ.ಎಡ್‌.ಪದವಿ ಈ ಒಟ್ಟು 03 03 














ಹೊಂದಿರಬೇಕು. 


3 


40 


ಹ 


UU 
a 
(©) 























ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ 
ಗುರುತಿಸಿರುವ ಹುದ್ದೆಗಳು - 02 ಹುದ್ದೆಗಳು 











ಮೀಸಲಾತಿ ಇ ಒಟ್ಟು 
ಪ.ಜಾ 01 01 
ಸಾ.ಅ. 01 01 

















ಒಟ್ಟು 102 |02 











ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೬೫ 




















































































































1 2 3 4 5 6 7 
890-894 05 ಇಂಗ್ಲೀಷ್‌ ಭಾಷಾ ₹:22,800 | 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ - ಅದೇ - ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳು :-03ಹುದ್ದೆಗಳು 
ದ್‌ ತ್‌ ಎನಿ 
ಉಪನ್ಯಾಸಕರು - 05 ಹುದ್ದೆಗಳು, 43,200 | ಆಂಗ್ಲ ಭಾಷೆ ಅಥವಾ ಜೂ ಸಾ ಇತರೆ ಒಟ್ಟು 
English Language ಹ ಸ್ನಾತಕೋತ್ತರ ಪದವಿಯನ್ನು ಪಜಾ 01 01 
Lecturer - 05 posts ಪಡೆದಿರಬೇಕು. ಅದ ವ ಗ 
ಪಂ. 
2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ 
ಆಂಗ್ಲ ಭಾಷೆಯ ಟೀಚಿಂಗ್‌ ಗ 01 01 
ಮೇಥಡ್‌ನಲ್ಲಿ ಬಿ.ಎಡ್‌.ಪದವಿ ಒಟ್ಟು 03 03 
ಹೊಂದಿರಬೇಕು. ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ 
ಗುರುತಿಸಿರುವ ಹುದ್ದೆಗಳು -02 ಹುದ್ದೆಗಳು 
ಮೀಸಲಾತಿ ಇ ಒಟ್ಟು 
ಪ.ಜಾ 01 01 
ಸಾ.ಅ. 01 01 
ಒಟ್ಟು 02 02 
895-899 06 ಭೌತಶಾಸ್ತ್ರ ಉಪನ್ಯಾಸಕರು ₹:22,800 | 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕನಿಷ್ಠ - 18 ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳು :-03ಹುದ್ದೆಗಳು 
ಜು ಬು -43,200 ಬಲಶಾ ಇ ಸ್ನಾತಕೋತ್ತರ | ಗರಿಷ್ಠ - 35 ಮೀಸಲಾತಿ | ಇತರೆ | ಒಟ್ಟು 
Physics Lecturer - 05 ಪದವಿಯನ್ನು ಪಡೆದಿರಬೇಕು. a ಸ್‌ 0] ol 
posts 2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪ್ರ 2ಬಿ ಸ Py ಸ 
ಭೌತಶಾಸ ಟೀಚಿಂಗ್‌ ಮೇಥಡ್‌ನಲ್ಲಿ 
ಮೆ 2 ದ 
ಬಿ.ಎಡ್‌.ಪದವಿ ಹೊಂದಿರಬೇಕು. ಪು ಸಾ.ಅ. 01 01 
ಪ್ರ 3ಬಿ ಒಟ್ಟು 03 03 
ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ 
ಪ.ಜಾ ಗುರುತಿಸಿರುವ ಹುದ್ದೆಗಳು - 02 ಹುದ್ದೆಗಳು 
ಪ.ಪಂ 0 ಮೀಸಲಾತಿ ಇ ಒಟ್ಟು 
ಪ್ರ 1 ಪ. 01 01 
ಸಾ.ಅ. 01 01 
ಒಟ್ಟು 02 02 









































೧೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 






































































































































1 2 3 4 5 6 7 
900-904 07 ರಸಾಯನಶಾಸ್ತ ₹:22,800 | | ಅಂಗೀಕೃತ ವಿಶ್ವವಿದ್ಯಾಲಯದಿಂದ - ಅದೇ - ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳು :-03ಹುದ್ದೆಗಳು 
ಹುದ್ದೆಗಳು ರಸಾಯನಶಾಸ ಅಥವಾ ಆರ್ಗಾನಿಕ್‌ 
bri ಪ.ಜಾ 01 01 
Chemistry Lecturer - ರಸಾಯನಶಾಸ್ತ್ರ ಅಥವಾ ಅನಲೇಟಿಕಲ್‌ ತ್‌ 
05 posts ರಸಾಯನಶಾಸ್ತ್ರ ಅಥವಾ ಬಯೋ ಪ.ಪಂ. 01 01 
ರಸಾಯನಶಾಸ್ತ್ರ ಅಥವಾ ರಸಾಯನಶಾಸ್ತ ಸಾ.ಅ. 01 01 
ಅಥವಾ ಅಪ್ಲೈಡ್‌ ರಸಾಯನಶಾಸ್ತ್ರ ಒಟ್ಟು 03 03 
ಅಥವಾ ಅಪ್ಲೈಡ್‌ ರಸಾಯನಶಾಸ್ತಗಳಲ್ಲಿ 
ಐದು ವರ್ಷಗಳ ಇಂಟಿಗ್ರೇಟೆಡ್‌ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ 
ಎಂ.ಎಸ್ಸಿ. ವಿಷಯದಲ್ಲಿ ಸ್ನಾತಕೋತ್ತರ ಗುರುತಿಸಿರುವ ಹುದ್ದೆಗಳು - 02 ಹುದ್ದೆಗಳು 
ಪದವಿಯನ್ನು ಪಡೆದಿರಬೇಕು. ee es ವ 
ಟಿ 
2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪ.ಜಾ 01 01 
ರಸಾಯನಶಾಸ ಟೀಚಿಂಗ್‌ ಮೇಥಡ್‌ನಲ್ಲಿ 
ಮೆ (3 ಸಾ.ಅ. 01 01 
ಬಿ.ಎಡ್‌.ಪದವಿ ಹೊಂದಿರಬೇಕು. 
ಒಟ್ಟು 02 02 
905-909 08 ಗಣಿತಶಾಸ್ತ್ರ ಉಪನ್ಯಾಸಕರು ₹:22,800 | 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕನಿಷ್ಠ - 18 ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳು :-03ಹುದ್ದೆಗಳು 
- 05 ಹುದ್ದೆಗಳು ಗಣಿತಶಾಸ ಅಥವಾ ಅಪ್ಪೆಡ್‌ 
-43,200 3 i ೪ ಗರಿಷ್ಠ - 35 ಮೀಸಲಾತಿ | ಇತರೆ ಒಟ್ಟು 
Mathematics Lecturer - 05 ಗಣಿತಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ Rw ಚ ಗ 
baa ಪದವಿಯನ್ನು ಪಡೆದಿರಬೇಕು. ನ 
ಪ. 2ಎ ಸ 
೨ ಪ.ಪಂ. 01 01 
ಪ್ರ 2ಬಿ 
2) ಅಂಗೀಕೃತ ವಿಶ್ವವಿದ್ಯಾಲಯದಿಂದ ತ ಸರ Wh 0 
ದ್‌ 
ಗಣಿತಶಾಸ್ತ್ರ ಟೀಚಿಂಗ್‌ ಮೇಥಡ್‌ನಲ್ಲಿ |5| ಒಟ್ಟು 03 03 
pel [a 
ಬಿ.ಎಡ್‌. ಪದವಿ ಹೊಂದಿರಬೇಕು. ಪ್ರ 3ಬಿ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ 
ಗುರುತಿಸಿರುವ ಹುದ್ದೆಗಳು - 02 ಹುದ್ದೆಗಳು 
ಪ.ಜಾ ಮೀಸಲಾತಿ | ಇ ಒಟ್ಟು 
ಪ.ಪಂ 7 40 ಪ.ಜಾ 01 01 
ಪ್ರ ಸಾ.ಅ 01 01 
ಒಟ್ಟು | 02 02 























ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ 


೧೬೭ 






















































































ಭಾಗ ೫ 
1 2 3 4 5 6 7 
910-914 09 ಜೀವಶಾಸ್ತ್ರ ಉಪನ್ಯಾಸಕರು - 05 ₹:22,800 | 1) ಅಂಗೀಕೃತ ವಿಶ್ವವಿದ್ಯಾಲಯದಿಂದ - ಅದೇ - ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳು :-03ಹುದ್ದೆಗಳು 
ಡ್‌ ಡ್‌್‌ ಇ ಡ್‌ ಇ 
ಹುದ್ದೆಗಳು 43,200 ಸಸ್ಯಶಾಸ್ತ್ರ ಅಥವಾ ಜು ಜಸು ಸ್ವಷ್ಟ್‌ ಇತ ಒಟ್ಟು 
Biology Lecturer - 05 posts ಲೈಫ್‌ ಸೈನ್ಸ್‌ ಅಥವಾ ಬಯೋಸೈನ್ಸ್‌ ಇ 1 Pr 
ಅಥವಾ ಅಫ್ಲೈಡ್‌ ಸಸ್ಕಶಾಸ್ತ್ರ ಅಥವಾ ಫಾ 
ಅಫ್ಲೈಡ್‌ ಪ ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಪ.ಪಂ. 01 01 
ಸ್ನಾತಕೋತ್ತರ ಪದನಿಯನ್ನು ಸಾ.ಅ. 01 01 
ಪಡೆದಿರಬೇಕು. 
ಒಟ್ಟು 03 03 
ಹ ಅಭ ಭಧ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ 
ಜೀವಶಾಸ್ತ್ರ ಟೀಚಿಂಗ್‌ ಮೇಥಡ್‌ನಲ್ಲಿ ಗುರುತಿಸಿರುವ ಹುದ್ದೆಗಳು - 02 ಹುದ್ದೆಗಳು 
ಬಿ.ಎಡ್‌. ಪದವಿ ಹೊಂದಿರಬೇಕು. 
ಮೀಸಲಾತಿ ಇ ಒಟ್ಟು 
ಪ.ಜಾ 01 01 
ಸಾ.ಅ. 01 01 
ಒಟ್ಟು 02 02 
WR ದ್‌ ಖಿ * — — 

915-919 10 ಕಂಪ್ಯೂಟರ್‌ ಸೈನ್ಸ್‌ 22,800 ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಅದೇ ರಾಜ್ಯ ವೃಂದಕ್ಕೆ ದ ಮಡಕ ಬಿ ಹಕಗರ 
ಉಪನ್ಯಾಸಕರು - 05 ೨43,200 ಎಂ.ಎಸ್‌.ಸಿ. ಕಂಪ್ಯೂಟರ್‌ ಸೈನ್ಸ್‌ & ic 
ಹುದ್ದೆಗಳು ಅಥವಾ ಎಂ.ಸಿ.ಎ. ಅಥವಾ ಮೀಸಲಾತಿ ಇತರೆ ಒಟ್ಟು 
Computer Science ಇಂಜಿನಿಯರಿಂಗ್‌ (ಕಂಪ್ಯೂಟರ್‌ ಪ.ಜಾ 01 01 
Lecturer - 05 posts ಸೈನ್ಸ್‌ ಅಥವಾ ಇನ್‌ಫರ್‌ಮೇಶನ್‌ ಪಪಂ. 01 01 

ಟೆಕ್ನಾಲಜಿ) ಸ್ನಾತಕೋತ್ತರ ವಾ 7 Fr 
ವಿಷಯದಲ್ಲಿ ಪದವಿಯನ್ನು ಸ 
ಒಟ್ಟು 03 03 











ಪಡೆದಿರಬೇಕು. 





























ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ 
ಗುರುತಿಸಿರುವ ಹುದ್ದೆಗಳು - 02 ಹುದ್ದೆಗಳು 














ಮೀಸಲಾತಿ ಇ ಒಟ್ಟು 
ಪ.ಜಾ 01 01 
ಸಾ.ಅ. 01 01 
ಒಟ್ಟು 02 02 























೧೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 








ಹುದ್ದೆಯ ಸಂಕೇತ 01, 04 ರಿಂದ 10 ರವರೆಗಿನ ಹುದ್ದೆಗಳ (ಬೋಧಕ) ನೇಮಕಾತಿಗೆ ಸಂಬಂಧಿಸಿದಂತೆ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಗರಿಷ್ಠ ವಯೋಮಿತಿಯ ಸಡಿಲಿಕೆಯನ್ನು ಹಾಗೂ ಮೆರಿಟ್‌ಲಿಸ್ಟ್‌ 
ಅನ್ನು ತಯಾರಿಸುವ ಹಂತದಲ್ಲಿ ಕೆಳಕಂಡಂತೆ ವೈಟೇಜ್‌ ಅನ್ನು ನಿಗದಿಪಡಿಸಲಾಗಿರುತ್ತದೆ. 
ವಯೋಮಿತಿ ಸಡಿಲಿಕೆ:- 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನೇಮಕಗೊಂಡು ಸದರಿ ಸಂಸ್ಥೆಯ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಗುತ್ತಿಗೆ ಆಧಾರದ ಮೇರೆಗೆ ಅಥವಾ ಹೊರ ಗುತ್ತಿಗೆ 
ಮೇರೆಗೆ ಪ್ರಾಂಶುಪಾಲರು / ಉಪನ್ಯಾಸಕರಾಗಿ ಕಾರ್ಯ ನಿರ್ವಹಿಸುತ್ತಿರುವರಿಗೆ ಗರಿಷ್ಠ ವಯೋಮಿತಿಯಲ್ಲಿ ಒಂದು ವರ್ಷ ಪೂರ್ಣ ಸೇವೆ ಸಲ್ಲಿಸಿರುವ ಅವಧಿಗೆ ಒಂದು ವರ್ಷ ಗರಿಷ್ಠ 5 ವರ್ಷದವರೆಗೆ ವಯೋಮಿತಿಯನ್ನು 
ಒಂದು ಬಾರಿಗೆ ಮಾತ್ರ ಸಡಿಲಿಸಲಾಗುವುದು. 
ಕೃಪಾಂಕ;- 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನೇಮಕಗೊಂಡು ಸದರಿ ಸಂಸ್ಥೆಯ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಪ್ರಾಂಶುಪಾಲರು / ಉಪನ್ಯಾಸಕರಾಗಿ 
ಕಾರ್ಯ ನಿರ್ವಹಿಸಿರುವವರಿಗೆ ಆಯ್ಕೆಪಟ್ಟಿಯನ್ನು ತಯಾರಿಸುವಾಗ ಒಂದು ವರ್ಷ ಪೂರ್ಣ ಅವಧಿ ಸೇವೆ ಸಲ್ಲಿಸಿದಕ್ಕೆ ಐದು ಅಂಕದಂತೆ ಗರಿಷ್ಠ 25 ಅಂಕದವರೆಗೆ ಸೇವಾ ಕೃಪಾಂಕವನ್ನು ಒಂದು ಬಾರಿಗೆ ಮಾತ್ರ ನೀಡಲಾಗುವುದು. 














1 2 3 4 5 6 7 





496-507 1] ಕಾರ್ಲಾನೆಗಳ ಮತ್ತು ಬಾಯ್ದರುಗಳ, | ₹.22,800 |Must be holder of a Degree | ಕನಿಷ್ಠ - 18 















































ಕೈಗಾರಿಕಾ ಸುರಕ್ಷತೆ ಮತ್ತು ಸ್ಥಾಸ್ಥ್ಯ ೨43200 |in Mechanical / Electrical / ಗರಿಷ್ಠ - 35 
ನಿರ್ದೇಶನಾಲಯದಲ್ಲಿನ Chemical Engineering ofa | ಪ್ರ 2 
ಕಾರಾನೆಗಳ ಸಹಾಯಕ University established by A ಮೀಸಲಾತಿ ಇತರೆ |ಮಹಿಳೆ ಗ್ರಾಮೀಣ ಮಾಸ ಒಟ್ಟು 
ಪ್ರ 
ನಿರ್ದೇಶಕರು - 12 ಹುದ್ದೆಗಳು law in India. [a es 024 ತ ol W 03 
ಪ್ರ 3ಬಿ ಪ್ರ2(ಎ) ೭ 2 01 ವ 01 
Asst.Director of Factories in 
| ಪ್ರ3(ಎ) 01 2 ಸ | 01 
the Dept.of Factories & 
Boilrs, in Directorate of ಪ್ರ.3(ಬಿ) 01 ದ ದ ದ 01 
; ಪ.ಜಾ 
Industrial Safety and : ಸಾ.ಅ 02% 02 01 01 06 
Occupational Health- 12 ಪ.ಪಂ 7-40 
ಒಟ್ಟು 06 02 03 01 12 
posts ಪ್ರ 1 


















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೬೯ 
1 2 ತಿ 4 5 6 7. 
508-869 12 ತೋಟಗಾರಿಕೆ ಇಲಾಖೆಯಲ್ಲಿ ₹21,600-| Must be a holder of a - ಅದೇ- 19 ಬ್ಯಾಕ್‌ಲಾಗ್‌ ಹುದ್ದೆಗಳು 
ಸಹಾಯಕ ತೋಟಗಾರಿಕೆ 40,500 | Degree in Horticulture of ಮೀಸಲಾತಿ ಇ ಅಂ.ವಿ ಒಟ್ಟು 
ಆಧಿಕಾರಿಗಳು - 343+19 a University established 
ೆ ಪ.ಜಾ 14 021/5 16 
(ಬ್ಯಾಕ್‌ಲಾಗ್‌) ಹುದ್ದೆಗಳು by law in India 
ಇ ಪ.ಪಂ. 02 01 03 
Assistant Horticulture 
Officer in the Department ಒಟ್ಟು 16 Ue 








of Horticulture - 343 +19 
(Backlog) posts 


























* ಅಂಧ / ದೃಷ್ಟಿಮಾ೦ದ್ಯ ಅಭ್ಯರ್ಥಿಗಳು 


** ಶ್ರವಣದೋಷ ಅಭ್ಯರ್ಥಿಗಳು 








ರಾಜ್ಯ ವೃಂದದ ಹುದ್ದೆಗಳು - 246 ಹುದ್ದೆಗಳು 
































ಮೀಸಲಾತಿ | ಇ | ಮ ಗ್ರಾ | ಮಾಸ್ಯೆ | ಅಂ.ವಿ ಕಮಾಅ | ಒಟ್ಟು 
ಪ.ಜಾ 09 | 11 |09 04 028% f% 02 37 
ಪ.ಪಂ. 03 102 | 01 01 — ದ 07 
ಪ್ರವರ್ಗ-1 02 | 03 | 03 01 — 01 10 
ಪ್ರ2ಎ 09111 | 10 04 028% f% 02 38 
ಪ್ರ2ಬಿ 02 | 03 | 03 01 ದ 01 10 
ಪ್ರ.3ಎ 02 |02 | 03 01 — 01 09 
ಪ್ರ.3ಬಿ 05 | 04 | 02 01 — ದ 12 
ಸಾ.ಅ 33 | 37 | 31 12 04x fx fe 06 123 
ಒಟ್ಟು 65 |73 | 62 25 08 13 246 



































* ಅಂಧ / ದೃಷ್ಟಿಮಾಂದ್ಯ ಅಭ್ಯರ್ಥಿಗಳು 


ಗು 


** ಶ್ರವಣದೋಷ ಅಭ್ಯರ್ಥಿಗಳು 


* ಚಲನವಲನ ವೈಕಲ್ಯ ಅಭರ್ಥಿಗಳು 


ಗ್ರ 










































































೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 
1 2 3 4 5 6 7 
ಹೈದ್ರಾಬಾದ್‌ - ಕರ್ನಾಟಕ ಪ್ರದೇಶದ ರಾಜ್ಯ ಮಟ್ಟದ ಸ್ಥಳೀಯ ವೃಂದದ 
ಹುದ್ದೆಗಳು-94 ಹುದ್ದೆಗಳು 
ಮೀಸಲಾತಿ (ಇ ಮ ಗ್ರಾ |ಮಾಸೈೆ | ಅಂ.ವಿ ಕಮಾಅ | ಒಟ್ಟು 
ಪ.ಜಾ 04 07 06 02 01೬ 01 21 
ಪ.ಪಂ 01 02 02 — 01 — 06 
ಪ್ರವರ್ಗ-1 02 02 02 ಸ 01 ಪ 07 
ಪ್ರ2ಎ 06 07 06 02 01೬ 01 23 
ಪ್ರ.2ಬಿ 01 02 02 ತ್‌ 01೬ ಹಃ 06 
ಪ್ರ.3ಎ 01 02 02 = Ol+ ತ್‌ 06 
ಪ್ರ..3ಬಿ 01 03 02 ದ 01೬ 3. 07 
ಸಾ.ಅ. 05 05 03 01 03 01 18 
ok [kook 

ಒಟ್ಟು 21 30 25 05 10 03 94 

* ಅಂಧ / ದೃಷ್ಟಿಮಾಂದ್ಯ ಅಭ್ಯರ್ಥಿಗಳು ** ಶ್ರವಣದೋಷ ಅಭ್ಯರ್ಥಿಗಳು ** 

ಚಲನವಲನ ವೈಕಲ್ಯ ಅಭ್ಯರ್ಥಿಗಳು 





























ಹೈದ್ರಾಬಾದ್‌ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದಕ್ಕೆ 03 ಹುದ್ದೆಗಳು 





























ಮೀಸಲಾತಿ ಇತರೆ ಮಹಿಳೆ ಒಟ್ಟು 
ಪ.ಜಾ 01 ದ 01 
ಪ.ಪಂ. 01 ದ 01 
ಸಾ.ಅ ದ 01 01 
ಒಟ್ಟು 02 01 03 














































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೭೧ 
1 2 ತಿ 4 5 6 7. 
ಗ್ರೂಪ್‌ - “ಸಿ” ಹುದ್ದೆಗಳು 
೧ಎ 
781-870 13 ಆಯುಷ್‌ ಇಲಾಖೆಯಲ್ಲಿನ 50 + ರೂ.17650- | Must have passed in ಕನಿಷ್ಠ - 18 ರಾಜ್ಯ ಸ್ಥಳೀಯ ವೃಂದ ವಲಯದ ಹುದ್ದೆಗಳು 
40 ಶುಶ್ರೂಷಕಿಯರು 32000 | SSLC or equivalent ಗರಿಷ್ಠ - 35 
Female Staff Nurse in the 6500೪ Wat ಪ್ರ 2ಎ acacia ಗ್ರಾ | ಮಾಸ್ಯೆ | ಕಮಾಅ | ಯೋನಿಅ | ಅಂಿ ಒಟ್ಟು 
Dept. of AYUSH - 50 + 40 Diploma in Nursing 3% | ಲ್ಟು 
posts years Course) of an ¥ 3ಎ (39 | ಪ.ಜಾ 02 | 02 | 02 ಹ 1 01 07 
institution recognized by ಹ 
the Govt. of Karnataka. ಪ್ರ 3ಬಿ ಜ್‌ ALSO KW 7 ತ | | ಕ 
ಪ್ರ1 1 1. (2 | ೆ ತ | 02 
ಪ. 
2ಎ 02 02 02 ದ — ದ 01% 07 
ಪ.ಪಂ» 40 
ಪ 1 2ಬಿ 01 | 01 | - ಸ - - ಸ 02 
3ಎ 01 | - ಜಿ 3 & ಆ ಪ 01 
3ಬಿ 01 01 ದ ದ — ದ ದ 02 
ಸಾ.ಅ 05 07 06 02 01 01 01% 23 
ಒಟ್ಟು 14 15 10 02 01 01 03 46 
( Leprosy Cured ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು) 




















ಗ 


ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳ ವರ್ಗೀಕರಣ 
































ಮೀಸಲಾತಿ ಇತರೆ ಮಹಿಳೆ | ಒಟ್ಟು 
ಪ.ಜಾ 01 — 01 
ಪ.ಪಂ. 01 ದ 01 
ಸಾ.ಅ 01 01 02 

ಒಟ್ಟು 03 01 04 





































































































































































































೧೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 
1 2 3 4 5 6 7 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಆರು ಜಿಲ್ಲೆಗಳಿಗೆ ಕಲ್ಪಿಸಿರುವ ಹುದ್ದೆಗಳು ರಾಜ್ಯ ವಲಯದ ವ್ಯಕ್ತಿಗಳಿಗೆ ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಆರು ಜಿಲ್ಲೆಗಳಿಗೆ ಕಲ್ಪಿಸಿರುವ 
ಮೀಸಲಾತಿ ಇ ಮ ಗ್ರಾ ಮಾಸ್ಯೆ ಕಮಾಅ ಅಂ.ವಿ ಒಟ್ಟು ಜತ 
ಪ.ಜಾ 01 02 01 ಇ 3 01% 05 ಮೀಸಲಾತಿ ಇ ಮ ಗ್ರಾ |ಅಂವಿ | ಒಟ್ಟು 
ಪ.ಪಂ 01 ಡೌ 3 ೫ ಡೆ ಹ 01 ಪ.ಜಾ 01 | ಷ್ಟ ಹ್ತ 01 
ಪ್ರ! 01 01 ೭ ಜೆ | ದ 02 ಪ.ಪಂ 01 ದ ದ ದ 01 
ಎ 01 02 01 ಹ ಈ 01 05 ಪ್ರ. 01 ಪ್ರ ತ ಷ್ಟ 01 
2ಬಿ 01 ಷಿ 2 ಹೆ ಬ ಹ 01 2 01 ಈ ಪ ಆ 01 
3ಎ 01 ಹೆ | ಶು | | 01 ಸಾ.ಅ 01 01 01 01% 04 
3ಬಿ 01 ಪ ಪ ತ್ರ 3. 01 ಒಟ್ಟು 05 01 01 01 08 
ಸಾ.ಅ 03 05 05 01 01 014 16 (* Leprosy Cured ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು) 
ಒಟ್ಟು 10 10 07 01 01 03% 32 
(* Leprosy Cured ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು) 
871-991 14 ನಗರ ಮತ್ತು ಗ್ರಾಮಾಂತರ ರೂ.17650- | Must possess a Diploma ಕನಿಷ್ಠ - 18 ರಾಜ್ಯ ಮಟ್ಟದ ಕಛೇರಿಗಳಲ್ಲಿನ ಹುದ್ದೆಗಳು 
ಯೋಜನಾ ಇಲಾಖೆಯಲ್ಲಿನ 32000 | in Civil Engineering from a ಗರಿಷ್ಠ - 35 ಜಾತ್ರಿ ಜ್ರ ತ ಗ್ರಾ ಧಾಸೈ | ಕಮಾಲ [ಜೋ ಕ್ಸ ಜಾ 
ಸಹಾಯಕ ನಗರ ಯೋಜಕರು - recognised polytechnic or eS ಪಾ ಗ Fy 7 ಈ ಗ್‌ ಗಾ ನ 
ಲ ಪ.ಜಾ — 
121 ಹುದ್ದೆಗಳು possess an equivalent ನ ಹ py Fr 1 ಗ 
ಪ್ರ ಪಂ ಟು ಹ ಜು ಹ 
Assistant Town Planner in qualification. ಪು 
the Devt of T ಸ ಪ್ರ 3ಎ (38 || ಪ್ರ! 0 . 02 | 01 ದ ದ ದ ದ 04 
e Dept.0 Own 
| ಪ್ರ 3ಬಿ 2ಎ 03 04 04 02 01 01 01೬ 16 
Country Planning - 121 ತತಮಾನ ವಿದಾರ್ಹತೆ:- ಷ್ಟ 
ಚೀ ಬ 2ಬಿ a | 02: | oa] - - ಎ 04 
P i) Diploma in Civil 
ಪ. 3ಎ 01 02 01 — — — — 04 
Engineering (General) 
NR ಪ.ಪಂ `ಓ. 40 || 3ಬಿ 02 | 01 | 02 | 01 - - ತ 06 
11 1210111೩ 11) LIVI 
. ಸ ತ ಚಟ ಪ 1 ಸಾ.ಅ 1] 14 12 05 02 03 02% 49 
11811001118 11/1 ಇ 
Draughtsmanship) ಒಟ್ಟು 25 30 25 10 04 04 04+ 102 
*Leprosy cured / Hearing Impaired / Locomotor Disability / 
Mentally ill. 

































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೭೩ 
1 2 ತಿ 4 5 6 7 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ವ್ಯಾಪ್ತಿಯ ಸೇರುವ ಹುದ್ದೆಗಳು 
ಮೀಸಲಾತಿ ಇ ಮ ಗ್ರಾ |ಮಾಸ್ಯೆ (ಅಂವಿ | ಒಟ್ಟು 
— 02 ದ — 01% 03 
ಪ.ಪಂ 01 — ದ — ದ 01 
2ಎ — 01 ದ — 01 02 
2ಬಿ 01 — ದ — ದ 01 
3ಎ 01 — ದ — ದ 01 
ಸಾ.ಅ 02 04 03 01 01% 1] 
ಒಟ್ಟು 05 07 03 01 03 19 
*Leprosy cured / Hearing Impaired / Locomotor 
Disability / Mentally ill. 
b20-924| 15 ಉದ್ಯೋಗ ಮತ್ತು ತರಬೇತಿ ₹:16,000 | Must be holder of ೩ | ಕನಿಷ್ಠ - 18 ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳು :- 01 ಹುದ್ದೆ 
ಇಲಾಖೆಯಲ್ಲಿ ಸಹಾಯಕ -29,600 degree or 0055655 | ಗರಿಷ್ಠ - 35 ಪರಿಶಿಷ್ಟ ಜಾತಿ(ಮಹಿಳೆ) - 01 ಹುದ್ದೆ 
ಉದ್ಯೋಗಾಧಿಕಾರಿ - 05 ಹುದ್ದೆಗಳು equivalent examination. oe ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ ಗುರುತಿಸಿರುವ 
y > ಹುದ್ದೆಗಳು - 04 ಹುದ್ದೆಗಳು 
Assistant Employment A ಆ ಆ 
Officer in the Dept.of KN ನಾ ಣೆ ಮ ಹಟ್ಟು 
Employment and Training — ಪ್ರಮ (08 ಪ.ಜಾ 01 ಷ್ಟ 01 
05 posts ಪ್ರ 3ಬಿ ಪ.ಪಂ. 01 ದ 01 
ಪ.ಜಾ ಸಾ.ಅ 01 01 02 
ಪ.ಪಂ ೯40 ಒಟ್ಟು 03 01 04 
ಪ್ರ 1 
992-994 16 ಅಲ್ಪ ಸಂಖ್ಯಾತರ ಕಲ್ಯಾಣ ರೂ.16000 | Must have passed B.Sc. ಕನಿಷ್ಠ - 18 
ಇಲಾಖೆಯ ಮೊರಾರ್ಜಿ ದೇಸಾಯಿ 29600 | Nursing or three years ಗರಿಷ್ಠ - 35 ಮೀಸಲಾತಿ ಇತರೆ ಆಂವ ಟಿ 
ವಸತಿ ಶಾಲೆಯಲ್ಲಿ diploma course in Nursing | ಪ. 2ಎ 2ನ 2 W pt 
ಮಹಿಳಾ ಶುಶ್ರೂಷಕಿಯರು - or its equivalent ಪ್ರ 2ಬಿ ಸಾ.ಅ ಧ್‌ 01* 01 
03 ಹುದೆಗಳು qualification. ಪ್ರ ಸಕ ಒಟ್ಟು 01 01+ 02 
k ಘಿ *ಚಲನ ವೈಕಲ್ಯ ಅಭ್ಯರ್ಥಿಗಳು ಮಾತ್ರ ಅರ್ಜಿ 
ಸಲ್ಲಿಸಬೇಕು. 
































































































































೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 
1 2 3 4 5 6 7. 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳ ವರ್ಗೀಕರಣ 
Female Staff Nurse in ಮೀಸಲಾತಿ ಆತರೆ ಒಟ್ಟು 
Morarji Desai Residential ತತ್ಸಮಾನ ವಿದ್ಯಾರ್ಹತೆ : ಪ.ಜಾ ಹಾಕಾ ಚ ಡೆ 
Schools. Department of ಎಸ್‌.ಎಸ್‌.ಎಲ್‌.ಸಿ. ಅಥವಾ ಪ.ಪಂ ೬40 ಹ 
Minorities Welfare —03 ತತಮಾನ ಪರೀಕ್ಷೆಯಲ್ಲಿ ಪ್ರ1 ಸೂಚನೆ: ಈ ಮೇಲ್ಕಂಡ WP ಹುದ್ದೆಗಳು ಸಾ 
ಣು ೧ ಹ 
po ಉತ್ತೀರ್ಣರಾಗಿರಬೇಕು ಮತ್ತು 3 ಅಭ್ಯರ್ಥಿಗಳಿಗೆ ಮಾತ್ರ ಮೀಸಲಾಗಿರುತ್ತದೆ 
ವರ್ಷಗಳ 
ಜಿ.ಎನ್‌.ಎಮ್‌.ಕೋರ್ಸ್‌ ಜೊತೆಗೆ 
6 ತಿಂಗಳ ಮಿಡ್‌ವೈಪರಿಯನ್ನು 
ಇಂಡಿಯನ್‌ ನರ್ಸಿಂಗ್‌ 
ಕೌನ್ಸಿಲ್‌/ಕರ್ನಾಟಕ ನರ್ಸಿಂಗ್‌ 
ಕೌನ್ನಿಲ್‌ನಿಂದ ಮಾನ್ಯತೆ 
ಪಡೆದಿರಬೇಕು. 
995 17 ಕಾರ್ಮಿಕ ರಾಜ್ಯ ವಿಮಾ ಯೋಜನೆ | ರೂ.16000- Must possess degree in - ಅದೇ - 
(ವೈದ್ಯಕೀಯ) ಸೇವೆಗಳ 29600 | Medical Radiography ಮೀಸಲಾತಿ ಇತರೆ ಒಟ್ಟು 
ನಿರ್ದೇಶನಾಲಯದಲ್ಲಿನ from a recognized ಪ.ಪಂ. 01 01 
ರೇಡಿಯೋಗ್ರಾಫರ್‌-01 ಹುದ್ದೆ University. 
Radiographer in the 
Department of ESI 
(Medical) Services. 
996-999). 18 | ಆಯುಷ್‌ ಇಲಾಖೆಯಲ್ಲಿನ 16000 1) Chemistry: ಕನಿಷ್ಠ - 18 
ಔಷಧ ವಿಶ್ಲೇಷಕರು - 04 _29600 1) Must be holder of a ಗರಿಷ್ಠ - 35 
ಹುದ್ದೆಗಳು Bachelor degree in science | — 2ಎ ಮೀಸಲಾತಿ [ಇತರೆ ಮಹಿಳೆ ಒಟ್ಟು 
| with Chemistry as one of ಎ ಸಚ್‌ 01 ತ ol 
Drugs Analyst in the Dept. the subject awarded by an | ಪ ಪಿಬಿ - 
of AYUSH - 04 posts University. ಪ್ರ 3ಎ 38 ಪ.ಪಂ. 01 ತಾ 01 
ii) Must have three years ಪ್ರ 3ಬಿ ಸಾ.ಅ 01 01 02 
of experience in Drug ಒಟ್ಟು 03 01 04 
Analysis in any 
ತ ಪ.ಜಾ 
recognized or approved 
manufacturing unit or ಪ.ಪಂ ೪40 
Drug Testing Laboratory. |ಪ್ರ 1 















































ಭಾ ರ್ನಾ ರಾಜ್ನಪತ್ರ, ವಾರ, ೯ ೧೨, ೧೭೫ 
ಗ೫ ಕರ್ನಾಟಕ (ಪತ್ರ ಗುರುವಾರ, ಮಾಚ್‌ ೨೦೧೫ 
1 5 6 
2) Microbiology: 
1) Must be holder of a 


Bachelor degree in science 
with Micro Biology 


awarded by an University. 


11) Must have 3 years of 
experience in Drug 
Analysis in any 
recognized or approved 
manufacturing unit or 


Drug Testing Laboratory. 











3) Botany 

1) Must be holder of a 
Bachelor degree in science 
with Botany as one of the 
subject awarded by an 


University. 


ii) Must have three years 
of experience in Drug 
Analysis in any 
recognized or approved 
manufacturing unit OR 


Drug Testing Laboratory. 
























































೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 
1 3 4 5 6 7. 

4) Pharmacy 

1) Must be holder of a 

Bachelor degree in 

Pharmacy awarded by an 

University. 

ii) Must have three years 

of experience in Drug 

Analysis in any 

recognized or approved 

manufacturing unit Drug 

Testing Laboratory. 

025-1108 19 | ತೋಟಗಾರಿಕೆ ಇಲಾಖೆಯಲ್ಲಿ ¥: 12,500- | Must have passed PUC ಕನಿಷ್ಠ - 18 13 ಅಂಗವಿಕಲ ಬ್ಯಾಕ್‌ಲಾಗ್‌ ಹುದ್ದೆಗಳು 

ತೋಟಗಾರಿಕೆ ಸಹಾಯಕರು 171+13| 24,000 10೫ poses ಗರಿಷ್ಠ - 35 ಸಾಸ ತ್‌ಾ ಕ 
(ಅಂಗವಿಕಲ ಬ್ಯಾಕ್‌ಲಾಗ್‌) equivalent qualification ೬೬.೪ ಚ 
ಹುದ್ದೆಗಳು and must have undergone ಬ ಸ್ಯ ಪ.ಜಾ hs 02 
Horticulture Assistant in the successfully 10 months ಪರ 0 I 
Department of Horticulture training in Horticulture ಜಾ 14 ಪ್ರವರ್ಗ-1 01* 01 
— 171 +13 (PH - Backlog) conducted by the ಪ್ರ 3ಬಿ 2ಎ 024/4 02 

Horticulture Department 2ಬಿ 01% 01 

OR Must possess Job- ಪ. ಬಿ 01% 01 

oriented Course ಪಪಂ 40 ನಾ 04% fu fu ek 04 

Certificate in Horticulture ಪ್ರ 1 ಒಟ್ಟು 3 3 

















subject conducted by the 
Directorate of Vocational 
Education. 

















ಜೇ 


ಅಂಧ / ದೃಷ್ಟಿಮಾಂದ್ಯ ಅಭ್ಯರ್ಥಿಗಳು 


** ಶ್ರವಣದೋಷ ಅಭ್ಯರ್ಥಿಗಳು 
* ಚಲನವಲನ ವೈಕಲ್ಯ ಅಭ್ಯರ್ಥಿಗಳು 
kok ಕುಷ್ಠರೋಗದಿಂದ ಗುಣಮುಖರಾದ ಅಭ್ಯರ್ಥಿಗಳು 

















ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ 
































































































































1 2 3 4 5 6 7 
ಹೈದ್ರಾಬಾದ್‌ - ಕರ್ನಾಟಕ ಪ್ರದೇಶದ ಸಳೀಯ ವೃಂದದ ಹುದೆಗಳು- 10 ಹುದ್ದೆಗಳ 
ರಾಜ್ಯ ವೃಂದದ ಹುದ್ದೆಗಳು - 159 ಹುದ್ದೆಗಳು ಡ್ರಾ ನ ಕಳಾ ಕಳಾ 
(ಕೈಬಿಡಲಾದ 07 ಮೀಸಲಾತಿ ಬಿಂದುಗಳನ್ನು ಸರಿದೂಗಿಸಿದೆ) 
ಮೀಸಲಾತಿ |ಇ ಮ ಗ್ರಾ ಮಾಸ್ಫೈ ಅಂ.ವಿ ಕಮಾಅ | ಯೋ.ಅ ಒಟ್ಟು 
wa os 0೫ || 06 02 | 02 seme 01 01 24 ಮೀಸಲಾತಿ ಇ |ಮ [ಗ್ರಾ |ಮಾಸ್ಯೆ |ಅಂವಿ ಒಟ್ಟು 
ಪ.ಜಾ — — — — — ದ 
ಪ.ಪಂ. — 02 01 — — 01 01 05 
ಕೈಬಿಡಲಾದ ಮೀಸಲಾತಿ ಬಿಂದು — ದ +01 ದ 01% 02 
ಪ್ರವರ್ಗ-1 02 02 01 01 — — — 06 ಲ 
ಪ್ತ 05 | 07 | 07 02 | 02 ೬೬೪/೫ 01 01 25 ಪ್ರವರ್ಗ-1 ಣೆ ಹ ಈ ಹ 01 01 
ಪ್ರೂುಎ 
ಪ್ರ2ಎ — — — — — — 
ಪ್ರ2ಬಿ 02 02 01 01 — — — 06 ಅಃ 
ಕು 02 02 01 01 ತ _ _ 06 ಕೈಬಿಡಲಾದ ಮೀಸಲಾತಿ ಬಿಂದು — — — — 01x 01 
ಪ್ರ3ಎ — — — — — — 
ಪ್ರ3ಬಿ 02 03 02 — 01x — — 08 ಬ 
ಣ್‌ 16 24 19 08 04% pk fe / 04 04 79 ಕೈಬಿಡಲಾದ ಮೀಸಲಾತಿ ಬಿಂದು ದ +01 +01 ದ ದ +02 
loi ಸಾ.ಅ. 01 — — 01 — 02 
ಒಟ್ಟು 34 49 38 15 09 07 07 159 
ಕೈಬಿಡಲಾದ ಮೀಸಲಾತಿ ಬಿಂದು ದ — — — +02% +02 
* ಅಂಧ / ದೃಷ್ಟಿಮಾಂದ್ಯ ಅಭ್ಯರ್ಥಿಗಳು ** ಶ್ರವಣದೋಷ ಅಭ್ಯರ್ಥಿಗಳು 
ಮ ಒಟ್ಟು 01 — — 01 01 03 
* ಚಲನವಲನ ವೈಕಲ್ಯ ಅಭ್ಯರ್ಥಿಗಳು Kk ಕುಷ್ಠರೋಗದಿಂದ ಗುಣಮುಖರಾದ ಅಭ್ಯರ್ಥಿಗಳು ಘ್ರ 
ಕೈಬಿಡಲಾದ ಮೀಸಲಾತಿ ಬಿಂದು — +01 +02 ದ +04 +07 





























ಹೈದ್ರಾಬಾದ್‌ - ಕರ್ನಾಟಕ ಪ್ರದೇಶದ ರಾಜ್ಯ ಮಟ್ಟದ ಸ್ಥಳಿಯ ವೃಂದದ ಹುದ್ದೆಗಳು 


























- 02 ಹುದ್ದೆಗಳು 
ಮೀಸಲಾತಿ ಇತರೆ 
ಪ. 01 
ಸಾ.ಅ 01 
ಒಟ್ಟು 02 













































































೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 
1 2 ತಿ 4 5 6 7 
ಭಾಗ-2 
ನಗರ ಯೋಜನೆ ಇಲಾಖೆ ಸೇವೆಗಳು (ನೇಮಕಾತಿ) ನಿಯಮಗಳು 1996 ರನ್ವಯ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ನೇಮಕಾತಿ 
ಗ್ರೂಪ್‌-"ಎ' ಹುದ್ದೆಗಳು 
೧ 
1109-1142| 20 ನಗರ ಮತ್ತು ಗ್ರಾಮಾಂತರ ¥:28,100 | 1) Must possess a degree ಕನಿಷ್ಠ - 18 ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳು :-26--03(ಬ್ಯಾಕ್‌ಲಾಗ್‌) ಹುದ್ದೆಗಳು 
ಯೋಜನಾ ಇಲಾಖೆಯಲ್ಲಿ ೨5೦.100 | in Civil Engineering or ಗರಿಷ್ಠ - 35 ಮೀಸಲಾತಿ ಇ ಮ ಗ್ರಾ ಮಾಸ ಒಟ್ಟು 
ಸಹಾಯಕ ನಿರ್ದೇಶಕರು Architecture from ೩ | _ 22 ಸ 
09 . 
31+03 (ಬ್ಯಾಕ್‌ಲಾಗ್‌) ಹುದ್ದೆಗಳು recognised University or a | — 01140] 0140] Sp 0 08405 
Assistant Director in the certificate from the | ಪ 2ಬಿ TE ನ ಜು (ಬ್ಯಾ.ಲಾ) 
Department of Town and Institute of Engineers that | ಪ್ರ 3ಎ |38 ಪ.ಪಂ. | 01 ತ ಪ 01 
Country Planning - 31-03 he has passed Part A&B | ಪ್ರ 3ಬಿ ಪ್ರವರ್ಗ-1 01 01 
(BL) posts of the Associate & | 
Membership Examination ಪ್ರ2ಎ 01 01 02 — 04 
of Institute of Engineers; ಪ.2ಬಿ 0 1 
and ಪ.ಪಂ 2-40 ತೆ | ಪ ಪ 
ಪ್ರ.3ಎ ತ ಭು ಸ 
2) Post-Graduate Degree |S 1 ವ ಟ್ರ | 
or Diploma in Town 6 ಪ್ರತಿಬಿ ಎಡ 01 ದ ದ 01 
Country Planning or ಸಾಲ 
ಕ ಗ್‌ 04 04 03 02 13 
Urban Design or Urban 
Planning or City Planning ಹಿಟ್ಟು 06--01 10--01 07--01 03 26-03 














or Landscape Architecture 


or Transportation 
Planning or such other 
equivalent qualification 


recognised by the Institute 
of Town Planners, India 
for appointment and also 
for membership of the 
Institute of 
Planners, India. 


Town 
































ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ ಗುರುತಿಸಿರುವ 
ಹುದ್ದೆಗಳು - 05 ಹುದ್ದೆಗಳು 























ಮೀಸಲಾತಿ ಇ ಮ ಒಟ್ಟು 
ಪ.ಜಾ. 01 — 01 
ಪ.ಪಂ. 01 — 01 
ಪ್ರವರ್ಗ-1 01 ದ 01 
ಸಾ.ಅ. 01 01 02 
ಒಟ್ಟು 04 01 05 























ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೭೯ 

















ಭಾಗ-3 
ವಿಶೇಷ ನೇಮಕಾತಿ ನಿಯಮಗಳು 2001 ಜಾರಿಯಾದ ಸಮಯದಲ್ಲಿ ಬ್ಯಾಕ್‌ಲಾಗ್‌ ಹುದ್ದೆಗಳೆಂದು ಗುರುತಿಸಲಾದ ಈ ಕೆಳಕಂಡ ಗ್ರೂಪ್‌ "ಬಿ' ಹುದ್ದೆಗಳು 
ಹುದೆಗಳ ಹುದ್ದೆಯ ವಯೋಮಿತಿ 
ಇ ಸಂಕೇತ/ ಇಲಾಖೆಯ ಹೆಸರು ಹುದೆಯ 
ಅನುಕ್ರಮ ಸ ವೇತನ ಶ್ರೇಣಿ ಹುದೆಗೆ ನಿಗದಿಪಡಿಸಲಾದ ವಿದ್ಧಾರ್ಹತೆ (ವಯಸು ಹುದೆಗಳ ವರ್ಗೀಕರಣ 
ಚ EF POST ಪದನಾಮ ಮತ್ತು ಸಂಖ್ಯೆ ನ ಇ ತ ಈ ಈ 
ಸಂಖ್ಯೆ | cಂರ ವರ್ಷಗಳಲ್ಲಿ) 
1 2 3 4 5 6 7 
11-14 21 ಬೃಹತ್‌ ಬೆಂಗಳೂರು 22,800 - | Masters Degree of a recognized ಕನಿಷ್ಠ - 18 ಪರಿಶಿಷ್ಟ ಜಾತಿ(ಇತರೆ) - 01 ಹುದ್ದೆ 
ಮಹಾನಗರ ಪಾಲಿಕೆಯಲ್ಲಿ 43,200 University or equivalent qualification in the ಗರಿಷ್ಠ - 40 ಪರಿಶಿಷ್ಟ ಪಂಗಡ - 03 ಹುದ್ದೆಗಳು 
ತಮಿಳು ಉಪನ್ಯಾಸಕರು concerned subject (in this case Tamil) with (ಇತರೆ - 01 ಹುದೆ; ಮಹಿಳೆ-01 ಹುದೆ; ಗ್ರಾಮೀಣ- 01 ಹುದ್ದೆ) 
- 04 ಹುದ್ದೆಗಳು a minimum 3 years teaching experience as 8 gy 
Tamil Lecturer in BBMP - High School Teachers. 
04 posts 























ಮಹಿಳೆಯರಿಗೆ / ಮಾಜಿ ಸೈನಿಕರಿಗೆ / ಗ್ರಾಮೀಣ / ಕಮಾಅ / ಯೋ.ನಿ.ಅ. ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಇತರೆ 
ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 


ಸೂಚನೆ:- ನಿಗದಿಪಡಿಸಿದ ದೃಷ್ಟಿಮಾಂದ್ಯ ಅಂಗವಿಕಲತೆಯ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಈ ಹುದ್ದೆಗಳಿಗೆ ನಿಗದಿಪಡಿಸಿದ ಇತರೆ ಅಂಗವಿಕಲತೆಗಳಾದ ಶ್ರವಣದೋಷ ಕುಷ್ಠರೋಗ ವಿಮುಕ್ತ/ಚಲನವಲನ ವೈಕಲ್ಯ 
ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು 

ಸಂಕ್ಷೇಪ:- ಇ - ಇತರೆ / ಮ - ಮಹಿಳೆ / ಗ್ರಾ - ಗ್ರಾಮೀಣ / ಮಾ.ಸೈ - ಮಾಜಿ ಸೈನಿಕ / ಕಮಾ.ಅ. - ಕನ್ನಡ ಮಾಧ್ಯಮದ ಅಭ್ಯರ್ಥಿ/ ಪ.ಜಾ - ಪರಿಶಿಷ್ಟ ಜಾತಿ / ಪ.ಪಂ. - ಪರಿಶಿಷ್ಟ ಪಂಗಡ / ಪ್ರ-ಪ್ರವರ್ಗ / 
ಸಾ.ಅ.-ಸಾಮಾನ್ಯ ಅರ್ಹತೆ / ಅಂ.ವಿ-ಅಂಗವಿಕಲ, ಯೋ.ನಿ.ಅ. - ಯೋಜನೆಗಳಿಂದ ನಿರ್ವಸ್ಥಿತರಾದ ಅಭ್ಯರ್ಥಿ 


ಆರ್‌.ವೆಂಕಟೇಶ್‌ ಕುಮಾರ್‌, ಭಾ.ಆ.ಸೇ. 
PR - 41 ಕಾರ್ಯದರ್ಶಿ(ಪ್ರಭಾರ) ಹಾಗೂ ಪರೀಕ್ಷಾ ನಿಯಂತ್ರಕರು, 
50 -300 ಕರ್ನಾಟಕ ಲೋಕಸೇವಾ ಆಯೋಗ. 





೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





ಅಧ್ಯಕ್ಷ ರು ಹಾಗೂ ಜಿಲ್ಲಾಧಿಕಾರಿ, ಗ್ರಾಮಲೆಕ್ಕಿಗರ ಆಯ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರ, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು-577 101 


ಅಧಿಸೂಚನೆ 
ಸಂಖ್ಯೆ: ಅಎಸ್‌ಟಿ(2) ಸಿಆರ್‌/ 66/2014-15, ದಿನಾಂಕ: 28-01-2015 
ವಿಷಯ: ಚಿಕ್ಕಮಗಳೂರು ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳಿಗೆ ನೇಮಕಾತಿಗಾಗಿ ಅರ್ಜಿ 
ಆಹ್ವಾನಿಸುವ ಕುರಿತು. 
ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ಸಂ. ಕಂಇ/299/ಬಿಎಸ್‌ಸಿ/2006 ದಿನಾಂಕ: 3-2-2009, ಮತ್ತು 24-07-2009 
2. ಸರ್ಕಾರದ ಪತದ ಸಂ. ಕಂಇ 04 ಬಿಎಸ್‌ಸಿ 2011 ದಿನಾಂಕ 25-2-2011 
3. ಸರ್ಕಾರದ ಆದೇಶ ಸಂ.ಕ೦ಇ 33 ಡಿಎಸ್‌ಪಿ 2012 ದಿನಾ೦ಕ 5-6-2012 
4. ಸರ್ಕಾರದ ಸುತ್ತೋಲೆ ಸಂ ಕಂಇ 100 ಬಿಎಸ್‌ಸಿ 2011 ದಿನಾಂಕ 29-6-2012 


ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಚಿಕ್ಕಮಗಳೂರು ಜಿಲ್ಲಾ ಘಟಕದಲ್ಲಿ ಬರುವ ತಾಲ್ಲೂಕುಗಳಲ್ಲಿ 2012-13ನೇ ಸಾಲಿನ ನೇಮಕಾತಿ 
ಪಕಿಯೆಯಲ್ಲಿ ನೇಮಕಾತಿ ಪಕಿಯೆ ನಂತರ ಹಿಂಬಾಕಿ ಹುದ್ದೆಗಳು ಹಾಗೂ ವಯೋನಿವೃತ್ತಿ, ಮುಂಬಡ್ತಿ, ನಿಯಮ 6ರಡಿಯಲ್ಲಿ ವರ್ಗಾವಣೆ ಮತ್ತು ಮರಣ 
ಇನ್ನಿತರೆ ಕಾರಣಗಳಿ೦ದ ಒಟ್ಟು 56 ಹುದ್ದೆಗಳು ಖಾಲಿ ಇರುತ್ತವೆ. ಸದರಿ ಖಾಲಿ ಇರುವ ಗಾಮ ಲೆಕ್ಕಿಗರ ಹುದ್ದೆಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆಗಳು 
(ರೆವಿನ್ಯೂ ಸಬಾರ್ಡಿನೇಟ್‌ ಬಾಂಚ್‌) (ಕೇಡರ್‌ & ರೆಕೂಟ್‌ಮೆಂಟ್‌) (ತಿದ್ದುಪಡಿ) ನಿಯಮಗಳು 2008 ಮತ್ತು 2009ರನ್ವಯ ನೇರ ನೇಮಕಾತಿ ಮೂಲಕ 
ಭರ್ತಿ ಮಾಡಲು ಉಲ್ಲೇಖಿತ ಸರ್ಕಾರದ ಆದೇಶಗಳ ಅನುಮೋದನೆಯಂತೆ ಗಾಮಲೆಕ್ಕಿಗರ ಖಾಲಿ ಹುದ್ದೆಗಳನ್ನು ನೇರನೇಮಕಾತಿಯಿಂದ ಭರ್ತಿ ಮಾಡಲು 
ಅರ್ಹ ಅಭ್ಯರ್ಥಿಗಳಿಂದ ನಿಗದಿಪಡಿಸಿದ ನಮೂನೆಯಲ್ಲಿ ಅರ್ಜಿಗಳನ್ನು ಆನ್‌ ಲೈನ್‌ ಮೂಲಕ ಆಹ್ವಾನಿಸಲಾಗಿದೆ. 


1) ಭರ್ತಿ ಮಾಡಲು ಉದ್ದೇಶಿಸಿರುವ ಗಾಮಲೆಕ್ಕಿಗರ ಹುದ್ದೆಗಳ ಸಂಖ್ಯೆ:- 56 (3 ಹಿಂಬಾಕಿ ಹುದ್ದೆಗಳು +53 ಪಸ್ತುತ ಹುದ್ದೆಗಳು) 
2) ಹುದ್ದೆಗಳ ವರ್ಗೀಕರಣ:- ಖಾಲಿ ಇರುವ ಹುದ್ದೆಗಳ ವರ್ಗವಾರು ಮೀಸಲಾತಿ ವಿವರ ಕೆಳಗಿನಂತೆ ಇದೆ (ರೋಸ್ಟರ್‌ ಬಿಂದುವಿನಂತೆ). 





































































































B 
[OR ಕ್ವ [OR » 
33 ಚ | ರ ಇತ್ರ | ಶಾ (ಜು ಸಜ. (2.್ಮೂ 4 8 
ಕ್ರ a 6 8 ಡ ೫ ಶಿ ಶ್ರ ಘಿ $ ಖೊ 2 |B pe #8 
ವರ್ಗ 8B HB B 13 5° ಔ a ಜ್ರ ತ He 
ಸಂ a % 8B ಆ § ಲ್ಲ ಟ್ರ 1 u ಗ್ದ ಶ್ರ Kd 
ಇ Ak x 1 ತ್ಲ 3 4 ಛೆ 5 B [NS 
[73 ಬ್ರ fr) ಎ ಶಿ 8 ಎ ಇ ದ್ದ 3 
R 1 £ ಸ್ಥೆ J 8 
2012-13 ನೇ ಸಾಲಿನ ಹಿಂಬಾಕಿ ಹುದ್ದೆಗಳು 
1 (ಎ — ಎ ದ ಎ 1 ದ ದ ಎ ಎ 1 7-ಗಾಮೀಣ 
ಎ) 
19-ಗಾಮೀಣ 
2 Illes ದ ದ 1 ಈ 1 ನ - | - 2 ದ್‌ 
43-ಸಾಮಾನ್ಯ 
ಒಟ್ಟು - - 1 | 2 ದ - ಹ - 3 
2014-15ನೇ ಸಾಲಿನಲ್ಲಿ ಭರ್ತಿ ಮಾಡಲು ಉದ್ದೇಶಿಸಿರುವ ಹುದ್ದೆಗಳ ವರ್ಗೀಕರಣ 
B 5 KR 
lL, [SS by ೫ (ಕ್ವ 
ಸಾ ಟ್ವ 
ಜಿ ಎ ಗ್ಗ ಜ್ಯ ಡ್ಯ ಡಿ ಚ್‌ ಸ್ಸ § ಗ ಗ IW 4 ಔಳ್‌ 
ಕ್ರ ೩ (1 ಕ್ವಿ ಲ್ಲ » ಭ್ರ 8 $ |B ಈ 484 
ತ ವರ್ಗ BER (| ೫ ಜ್ತ “ತೌ g ಔ «3 ps ಚೌ ಇ B 
ಸಂ 4 ಕಳ! ಆಗ ಕ್ಕ § ಸ ವ | 5 (ಜ್ರ್ಯಶಿ ಇ 83 
[3 ಜ್ರ] ಇ A ಶಿ 8 ಬ (ಇತ್‌ 11] 397 
k 1 g ಸ್ಥಿ ಸ ೫ಜಿ 
1 ಪ.ಜಾ 15 8 2. 3 1 — 1 8 16-ಗಾಮೀಣ 
Ke 
2 ಪ.ಪಂ 03 2 ದ 1 ದ ದ — ದ 2 7-ಸಾಮಾನ್ಯ 
3 ಪವರ್ಗ-! 04 2 1 — — — — — 2 8-ಮಹಿಳೆ 
ಎ 
4 lls 15 8 2 3 1 1 — — 8 10-ಮಾ.ಸೈ 
5 [ಐ 04 2 1 — — — — — 2 8-ಮಹಿಳೆ 
6 Ills 04 2 ದ 1 ದ ದ ದ ದ 2 7-ಸಾಮಾನ್ಯ 
7 Illes 05 ಡೆ — 1 1 — 1 — — ಡಿ 10-ಮಾ.ಸೈ 
8 ಸಾಮಾನ್ಯ 50 26 4 8 7. 1 2 2 2 26 18-ಮಹಿಳೆ 
ಒಟ್ಟು 100 53 10 15 16 2 5 2 3 53 
ಜುಮ್ಲಾ ಭರ್ತಿ ಮಾಡಲಿರುವ ಹುದ್ದೆಗಳು 56 11 15 18 2 5 2 3 56 









































ಭಾಗ ೫ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೮೧ 





3) ಶೈಕ್ಷಣಿಕ ವಿದ್ಯಾರ್ಹತೆ:-. ದ್ವಿತೀಯ ಪಿ.ಯು.ಸಿ ಅಥವಾ ಸಿಬಿಎಸ್‌ಇ ಅಥವಾ ಐಸಿಎಸ್‌ಇ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿರಬೇಕು. ಈ 
ವಿದ್ಯಾರ್ಹತೆಯನ್ನು ಅಧಿಸೂಚನೆ ಹೊಂಡಾ ದಿನಾಂಕಕ್ಕೆ ಮುಂಚಿತವಾಗಿ ಹೊಂದಿರತಕ್ಕದ್ದು. ಈ ವಿದ್ಯಾರ್ಹತೆ ಹೊರತು ಪಡಿಸಿ ಇನ್ನಿತರ ಯಾವುದೇ 
ತತ್ಸಮಾನ ವಿದ್ಯಾರ್ಹತೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಕಂಪ್ಯೂಟರ್‌ನ ಸಾಮಾನ್ಯ ಜ್ಞಾನ (MS Office) ಹೊಂದಿರತಕ್ಕದ್ದು. ವಿದ್ಯಾರ್ಹತೆಯ 
ದಾಖಲಾತಿಗಳ ನೈಜತೆ ಬಗ್ಗೆ ಸಂಬಂಧಪಟ್ಟ ಸಕ್ಷಮ ಪಾಧಿಕಾರದಿಂದ ದೃಢಪಡಿಸಿ ಕೊಂಡ ನಂತರ ನೇಮಕಾತಿಗೆ ಪರಿಗಣಿಸಲಾಗುವುದು. 


4) ವೇತನ ಶೇಣಿ:-_ 11600-200-12000-250-13000-300-14200-350-15600-400-17200-450-19000-500-21000 
5) ಅರ್ಹತಾ ಷರತ್ತುಗಳು:- 
1) ಭಾರತೀಯ ನಾಗರೀಕನಾಗಿರತಕ್ಕದ್ದು. ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಪೂರೈಸಿರತಕ್ಕದ್ದು. 
2) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯ ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ 
ಆತಂಕವನ್ನುಂಟು ಮಾಡುವ ಯಾವುದೇ ದೈಹಿಕ/ ಮಾನಸಿಕ ನ್ಯೂನತೆಯಿ೦ದ ಮುಕ್ತರಾಗಿರತಕ್ಕದ್ದು. 
6) ಅರ್ಜಿ ಸಲ್ಲಿಸುವ ವಿಧಾನ:- ಅರ್ಜಿಗಳನ್ನು ಆನ್‌ಲೈನ್‌ (೦ಗ॥ine) (ಎಲೆಕ್ಟಾ ನಿಕ್‌ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದಾಗಿದೆ. ಅರ್ಜಿಗಳನ್ನು 
ಖುದ್ದಾಗಿ ಅಥವಾ ಅಂಚೆ ಮೂಲಕ ಪತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 





7) ಆನ್‌ಲೈನ್‌ ಮುಖಾಂತರ ಅರ್ಜಿ ಸಲ್ಲಿಸುವ ವಿಧಾನ:- ಅಧಿಕೃತ ವೆಬ್‌ಸೈಟ್‌ http://chikmagalur-va.Kkar.nic.in/ ತೆರೆದು ಕಂಪ್ಯೂಟರ್‌ ಪರದೆಯ 
ಮೇಲೆ ಬರುವ ಅರ್ಜಿಯನ್ನು ಆಂಗ್ಲ ಭಾಷೆಯಲ್ಲಿ ತುಂಬಬೇಕು. ನಂತರ ಅಭ್ಯರ್ಥಿಯ ಪ ಪಾಸ್‌ ಪೋರ್ಟ್‌ ಅಳತೆಯ ಭಾವಚಿತವನ್ನು (00/ gif) 
Browse ಮಾಡಿ PಔEVIEW ಪರಿಶೀಲಿಸಿ, ನಂತರ ಬರುವ 5S) ೦೦೮೮ ನಮೂದಿಸಿ Submit Buttಂಗ ಅನ್ನು ಒತ್ತಿದರೆ ಅರ್ಜಿಯ 
ಸಂಖ್ಯೆ (Reference Number) ಸೃಷ್ಟಿಯಾಗುತ್ತದೆ. ಆನ್‌ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ ಮತ್ತು ದ್ವಿಪತಿ ಚಲನ್‌ 
ಅನ್ನು ತೆಗೆದು- ಕೊಳ್ಳತಕ್ಕದ್ದು. ಈ ಚಲನ್‌ ಅನ್ನು ಅರ್ಜಿ ಶುಲ್ಕ ಪಾವತಿಸುವ ಬಗ್ಗೆ ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು ಬ್ಯಾಂಕ್‌ನ ಶಾಖೆಯಲ್ಲಿ 
ಪಾವತಿಸಬೇಕು. ಬ್ಯಾಂಕಿನಲ್ಲಿ ನಿಗದಿತ ಅರ್ಜಿ ಶುಲ್ಕವನ್ನು ಪಾವತಿಸಲು ದಿನಾಂಕ: 13-03-2015 "ಕೊನೆಯ ದಿನವಾಗಿರುತ್ತದೆ. ಅಭ್ಯರ್ಥಿಯು ಸ್ವೀಕೃತಿ 
ಪ್‌ಅನ್ನು ಮತ್ತು ಚಲನ್‌ ಪಾವತಿಯ ಒಂದು ಪತಿಯನ್ನು ಕಡ್ಡಾಯವಾಗಿ ತಮ್ಮ ಬಳಿ ಇರಿಸಿಕೊಳ್ಳತಕ್ಕದ್ದು. ಇನ್ನೊಂದು ಚಲನ್‌ ಪತಿ 
ಬ್ಯಾಂಕ್‌ ಬಳಿ ಇರುತ್ತದೆ. ಈ ದಾಖಲೆಗಳನ್ನು ಪರಿಶೀಲನೆಗೆ ನಿಗದಿಪಡಿಸಿದ ದಿನಾ೦ಕ: 08-04-2015 ರಂದು ಹಾಜರುಪಡಿಸತಕ್ಕದ್ದು. ನಿಗದಿತ 
ಅರ್ಜಿ ಶುಲ್ಕ ಹೊರತುಪಡಿಸಿ ಯಾವುದೇ ವಿಧವಾದ ಬ್ಯಾಂಕ್‌ ಶುಲ್ಕ ಇತ್ಯಾದಿ ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ. ಡಿ.ಡಿ. ಪೋಸ್ಟಲ್‌ ಆರ್ಡ್‌ರ್‌, ಮನಿ 
ಆರ್ಡರ್‌ ಇವುಗಳನ್ನು ಅಥವಾ ನಗದಾಗಿ ಸ್ವೀಕರಿಸಲಾಗುವುದಿಲ್ಲ. ಸಲ್ಲಿಸಿರುವ ಅರ್ಜಿ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸ- 
ಲಾಗುವುದಿಲ್ಲ ಅಥವಾ ಬೇರೆ ಯಾವುದೇ ಇತರೆ ನೇಮಕಾತಿಗಳಿಗೆ ಹೊಂದಿಸಿ ಕೊಳ್ಳಲಾಗುವುದಿಲ್ಲ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ 


ದಿನಾಂಕದೊಳಗೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 
1) ಅರ್ಜಿಗಳನ್ನು ದಿನಾಂಕ: 12-02-2015 ರಿಂದ 13-03-2015 ಸಂಜೆ 5.30ರೊಳಗೆ ಸಲ್ಲಿಸತಕ್ಕದ್ದು. 
2) ಅರ್ಜಿ ಶುಲ್ಕವನ್ನು ದಿನಾಂಕ: 12-02-2015 ರಿಂದ 13-03-2015ರ ವರೆಗೆ ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು ಶಾಖೆಯಲ್ಲಿ ಬ್ಯಾಂಕ್‌ 
ವ್ಯವಹಾರದ ವೇಳೆಯಲ್ಲಿ ಪಾವತಿಸತಕ್ಕದ್ದು. 
3) ಅಭ್ಯರ್ಥಿಗಳು ಆನ್‌ಲೈನ್‌ನಲ್ಲಿ ನಿಗದಿತ ಶುಲ್ಕ ಪಾವತಿಯ ಕುರಿತು ವಸ್ತುಸ್ಥಿತಿ (Status) ಅನ್ನು ಶುಲ್ಕ ಪಾವತಿಸಿದ 5 ದಿನಗಳ ನಂತರ 
ಪರಿಶೀಲಿಸಿಕೊಳ್ಳಬಹುದು. ಪಾವತಿಯಾಗಿರುವುದು ಖಚಿತವಾಗದಿದ್ದರೆ ಚಲನ್‌ ಪತಿಯನ್ನು ಈ ಕಾರ್ಯಾಲಯಕ್ಕೆ ಕಳುಹಿಸತಕ್ಕದ್ದು. 


8) ಅರ್ಜಿ ಶುಲ್ಕ:- 











ವರ್ಗ ಶುಲ್ಕ ಪಾವತಿಸುವ ವಿಧಾನ 

ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪವರ್ಗ- 1, | ಸೆ 150-00 ಚಲನ್‌ ಮೂಲಕ $B ಚಿಕ್ಕಮಗಳೂರು ಶಾಖೆಯ SB Ac No. 
ಅಂಗವಿಕಲ ಹಾಗೂ ಮಾಜಿ ಸೈನಿಕರು” 64050347617 IFSC Code: SBMY0040143ಗೆ ಜಮಾ ಮಾಡತಕ್ಷದ್ದು 
ಇತರರು ¥ 300.00 

















9) ವಯೋಮಿತಿ: ಈ ಅಧಿಸೂಚನೆಯ ದಿನಾಂಕಕ್ಕೆ ಅಭ್ಯರ್ಥಿಯ ವಯಸ್ಸು ಕನಿಷ್ಟ 18 ವರ್ಷ ಪೂರೈಸಿರತಕ್ಕದ್ದು ಮತ್ತು ಈ ಕೆಳಗಿನ ಗರಿಷ್ಟ 
ವಯೋಮಿತಿಯನ್ನು ಮೀರಿರಬಾರದು 





























ವರ್ಗ ಕನಿಷ್ಟ ಗರಿಷ್ಟ 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪವರ್ಗ-1 18 ವರ್ಷ 40 ವರ್ಷ 
l-, ॥-ಬಿ, 11-ಎ, ||-ಬಿ 18 ವರ್ಷ 38 ವರ್ಷ 
ಸಾಮಾನ್ಯ ವರ್ಗ 18 ವರ್ಷ 35 ವರ್ಷ 
ಆಯ್ಕೆ ಸಮಯದಲ್ಲಿ ಎಸ್‌.ಎಸ್‌.ಎಲ್‌.ಸಿ ಅಥವಾ ವರ್ಗಾವಣೆ ಪಮಾಣಪತ್ರ (ಟಿ.ಸಿ) ಯನ್ನು ಜನ್ಮ ದಿನಾಂಕದ ಗಣನೆಗೆ 


ತೆಗೆದುಕೊಳ್ಳಲಾಗುವುದು. ಬೇರೆ ie ದಾಖಲೆಯನ್ನು ಪರಿಗಣಿಸಲಾಗುವುದಿಲ್ಲ. 
ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಟ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ನಿಗಧಿಪಡಿಸಿದೆ. 


ಅ) ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವನು/ಅವಳು ಕೇಂದ್ರ ಸಶಸ್ತ್ರ ದಳದಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವರೋ ಅಷ್ಟು ವರ್ಷಗಳಿಗೆ 
3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟ ವರ್ಷಗಳು. 


ಆ) ಅಭ್ಯರ್ಥಿಯು ಅಂಗವಿಕಲನಾಗಿದ್ದರೆ 10 ವರ್ಷಗಳು 
ಇ) ಅಭ್ಯರ್ಥಿಯು ವಿಧವೆಯಾಗಿದ್ದರೆ 10 ವರ್ಷಗಳು 


೧೮೨ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





10) ಜಾತಿ ಮೀಸಲಾತಿ ಪಮಾಣ ಪತಗಳು:-ಜಾತಿ ಮೀಸಲಾತಿ ಕೋರ ಬಯಸುವ 


(1) ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ನಮೂನೆ-ಡಿ ರಲ್ಲಿ (ಅನುಬಂಧ-1) 

(2) ಪವರ್ಗ-1ರ ಅಭ್ಯರ್ಥಿಗಳು ನಮೂನೆ-ಇ ನಲ್ಲಿ (ಅನುಬಂಧ-2) 

(3) ll-=, 1-ಬ, |11-ಎ, lll-e ಅಭ್ಯರ್ಥಿಗಳು ನಮೂನೆ-ಎಫ್‌ ನಲ್ಲಿ ಸಂಬಂಧಿಸಿದ ತಹಸೀಲ್ದಾರರಿಂದ ಪಮಾಣ ಪತ್ರ ಪಡೆದಿರಬೇಕು 
(ಅನುಬಂಧ-3) 


ಪಮಾಣ ಪತಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಅರ್ಹತೆ ಪಡೆದಿರಬೇಕು. 


ಜಾತಿ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಜಾತಿ ಪಮಾಣ ಪತದ ಬಗ್ಗೆ ಜಿಲ್ಲಾಧಿಕಾರಿ (ಅಧ್ಯಕ್ಷರು, ಜಾತಿ ಆದಾಯ 
ಪರಿಶೀಲನಾ ಸಮಿತಿ) ರವರಿಂದ ಸಿಂಧುತ್ವ ಪ್ರಮಾಣ ಪತ್ರ ಪಡೆದ ನಂತರ ನೇಮಕಾತಿ: ಆದೇಶ ನೀಡಲಾಗುವುದು. 


11) ಗಾಮೀಣ ಮೀಸಲಾತಿ:- ಗಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ, ಪವರ್ಗ- 1, ಪವರ್ಗ- 2ಎ, 2ಬಿ, 3ಎ, 3ಬಿ ಸೇರಿದ 
ಅಭ್ಯರ್ಥಿಗಳು ನಮೂನೆ-2ರಲ್ಲಿ ಪ್ರಮಾಣಪತ್ರವನ್ನು ಸಂಬಂಧಪಟ್ಟ ಪಾಧಿಕಾರದಿಂದ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಗಾಮೀಣ ಮೀಸಲಾತಿ ಕೋರುವ 
ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು “ನಮೂನೆ ರಲ್ಲಿ (Non Creamy 06 ಪಮಾಣ ಪತವನ್ನು ಸಂಬಂಧಪಟ್ಟ ಪ ಪಾಧಿಕಾರದಿಂದ ಪಡೆದುಕೊಂಡಿರತಕ್ಕದ್ದು. 


12) ಮಾಜಿ ಸೈನಿಕ- ಮಾಜಿ ಸೈನಿಕ ಅಭ್ಯರ್ಥಿಗಳಿಂದ ಸೈನ್ಯ ನಿಯೋಜನೆ, ಸೈನ್ಯದಿಂದ ತೆಗೆದು ಹಾಕಿದ ಹಾಗೂ ಸ್ವಯಂ ನಿವೃತ್ತಿ ಹೊಂದಿದ ಕಾರಣದಿಂದ 
ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ ಅವರು ಸೇವೆ ಸಲ್ಲಿಸಿದ ಸೇವಾ ಅವಧಿ ಜೊತೆ ಹೆಚ್ಚುವರಿ ಸ ವರ್ಷಗಳ ರಿಯಾಯಿತಿಗಳನ್ನು 


ನೀಡಲಾಗುವುದು. ಮಾಜಿ ಯೋಧ ಎಂಬ ಶಬ್ಧವು ಚಾಲ್ತಿಯಲ್ಲಿರುವ ಸಂಬಂಧಿಸಿದ ನಿಯಮಗಳಲ್ಲಿ ಪರಿಭಾಷೆಯ ಅರ್ಥ ಹೊಂದಿದೆ. 


13) ಕನ್ನಡ ಮಾಧ್ಯಮ:- ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು 
1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ. ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಮೊಹರು ಪಡೆದು ಸಂಬಂಧಪಟ್ಟ ಕ್ಷೇತ ಶಿಕ್ಷಣಾಧಿಕಾರಿಗಳಿಂದ ಮೇಲುರುಜು ಮಾಡಿಸಿ ಮತ್ತು ಮೊಹರಿನೊಂದಿಗೆ ಪಮಾಣ ಪತವನ್ನು 


ಪಡೆದಿಟ್ಟುಕೊಂಡು ಪರಿಶೀಲನೆಯ ದಿನಾಂಕದಂದು ಹಾಜರುಪಡಿಸತಕ್ಕದ್ದು. 


14) ಯೋಜನಾ ನಿರಾಶಿತರು:- ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬಗಳಿಗೆ ಮೀಸಲಿರಿಸಿದ ಹುದ್ದೆಗಳನ್ನು ಕ್ರೈಂ ಮಾಡುವ ಅಭ್ಯರ್ಥಿಗಳು ಸರ್ಕಾರದ 
ಆದೇಶ ಸಂ. ಡಿಪಿಎಆರ್‌ 44 .ನೇನನಿ/2001 ದಿನಾಂಕ 27-7-2001ರಲ್ಲಿ ಸೂಚಿಸಿರುವಂತೆ ಸಕ್ಷಮ ಪಾಧಿಕಾರದಿಂದ ಪಡೆದ ಪಮಾಣ ಪತವನ್ನು ಸಲ್ಲಿಸ 
ತಕ್ಕದ್ದು (ಅನುಬಂಧ-2) 
15) ಅಂಗವಿಕಲರ ಮೀಸಲಾತಿ ಬಗ್ಗೆ-_ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 9(1ಎ)ರನ್ವಯ ರಾಜ್ಯ 
ಸಿವಿಲ್‌ ಸೇವಯಲ್ಲಿನ ಗೂಪ್‌ ಸಿ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಅಂಗವಿಕಲರಿಗೆ ಶೇ 5 ರಷ್ಟು ಸಮತಳ ಮೀಸಲಾತಿ ಕಲ್ಪಿಸಲಾಗಿದೆ. ಸರ್ಕಾರದ 
ಅಧಿಸೂಚನೆ ಸಂ. ಡಿಪಿಎತರ್‌ 54 ಎಸ್‌ಆರ್‌ಆರ್‌ 2012 ದಿನಾಂಕ 23-06-2012 ರೀತ್ಯಾ ಗಾಮಲೆಕ್ಕಿಗರ ಹುದ್ದೆಗಳಲ್ಲಿ ಅಂಗವಿಕಲರ ಮೀಸಲಾತಿಯನ್ನು 
ಈ ಕೆಳಕಂಡ ವರ್ಗಗಳಿಗೆ ಮಾತ್ರ ಕಲ್ಪಿಸಲಾಗಿದೆ. (1 ಕುಷ್ಟ ರೋಗದಿಂದ ಗುಣಮುಖರಾದವರು (Leprosy cured) (2) ಶವಣ ದೋಷವುಳ್ಳವರು 
(Hearing impaired) (3) ಮಾನಸಿಕ ಅಸ್ವಸ್ಥತೆ (Mentally ill) (4) ದೈಹಿಕ ಅಂಗವಿಕಲತೆಯುಳ್ಳ (Loco motor Disability) ಈ 4 ಅಂಗವಿಕಲತೆಯನ್ನು 
ಹೊರತುಪಡಿಸಿ ಇತರೆ ದೈಹಿಕ ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು ಗಾಮಲೆಕ್ಕಿಗರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. 

ಸರ್ಕಾರದ ಅಧಿಕೃತ ಜ್ಞಾಪನ ಸಂ. ಸಿಆಸುಇ 115 ಸೆನೆನಿ 2005 ದಿನಾಂಕ 19-11-2005ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ 
ಅಂಗವಿಕಲತೆಯ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯು ನೀಡುವ ಪಮಾಣ ಪತವನ್ನು ಪಡೆದು ಆಯ್ಕೆ ಮಾಡುವ ಸಮಯದಲ್ಲಿ 
ಹಾಜರುಪಡಿಸತಕ್ಕದ್ದು. 

ಈ ಮೇಲಿನ ಎಲ್ಲಾ ಪ್ರಮಾಣ ಪತಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ದೊಳಗೆ ಅರ್ಹತೆಯನ್ನು ಪಡೆದಿರಬೇಕು. 


ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯಲ್ಲಿ ಪಕಟಗೊಂಡ ಅಭ್ಯರ್ಥಿಗಳು ಮಾತ್ರ ನಿಗದಿತ ದಿನಾಂಕ: 08-04-2015 ರಂದು ಬೆಳಿಗ್ಗೆ 10-00 ಗಂಟೆಗೆ 


ನೇಮಕಾತಿ ಪಾಧಿಕಾರ ಸೂಚಿಸುವ ಸ್ಥಳದಲ್ಲಿ ತಪ್ಪದೇ ಹಾಜರಾಗತಕ್ಕದ್ದು. 

16) ಆಯ್ಕೆ ವಿಧಾನ:- ಕರ್ನಾಟಕ ಜನರಲ್‌ ಸರ್ವೀಸಸ್‌ (Revenue Sub-Ordinate Branch) (Cadre and Recruitment) (ತಿದ್ದುಪಡಿ) ನಿಯಮಗಳು 
2008 ಮತ್ತು 2009 ಹಾಗೂ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ಪಕಾರ ಅಭ್ಯರ್ಥಿಯನ್ನು ಅವರು ಪಿ.ಯು.ಸಿ 
ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಆಯಾಯ ಮೀಸಲಾತಿ ಪವರ್ಗಕ್ಕೆ ಸಂಬಂಧಿಸಿದಂತೆ ಆಯ್ಕೆ ಮಾಡಲಾಗುವುದು. ನಿಯಮಾವಳಿಯಂತೆ 
ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯನ್ನು 28-04-2015 ದಿನಾಂಕದಂದು ಟಟ ಯಜು 


17) ಈ ಕೆಳಕಂಡ ಮೂಲ ಪಮಾಣಪತಗಳನ್ನು ನಿಗದಿಪಡಿಸಿದ ದಿನಾಂಕದಂದು ಪರಿಶೀಲನೆಗೆ ಹಾಜರುಪಡಿಸತಕ್ಕದ್ದು. 


(1) ದ್ವಿತೀಯ ಪಿ.ಯು.ಸಿ ಅಥವಾ ಸಿಬಿಎಸ್‌ಇ ಅಥವಾ ಐಸಿಎಸ್‌ಇ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ಬಗ್ಗೆ ಪಮಾಣ ಪತ, 
(೨) ಹುಟ್ಟಿದ ದಿನಾಂಕದ ಪಮಾಣ ಪತ (ಎಸ್‌ಎಸ್‌ಎಲ್‌ಸಿ ಅಂಕಪಟ್ಟಿ ಅಥವಾ ಟಿ.ಸಿ ಪಮಾಣ ಪತ) 
(3) ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು ಸೇವೆಯಲ್ಲಿರುವ ಬಗ್ಗೆ ಪಮಾಣ ಪತ್ರ ಮತ್ತು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ನಿರಾಕ್ಷೇಪಣಾ 


ಪಮಾಣ ಪತವನ್ನು ಸಂಬಂಧಿಸಿದ ನೇಮಕಾತಿ ಪಾಧಿಕಾರದಿಂದ ಪಡೆದಿಟ್ಟುಕೊ೦ಡಿರಬೇಕು 

(4) ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ (ಅನುಬಂಧ-1 ನಮೂನೆ-4) ಮತ್ತು ಪವರ್ಗ-1 (ಅನುಬಂಧ-2 ನಮೂನೆ-ಎ) ಹಾಗೂ 2ಎ, 2ಬಿ, 
3ಎ, 3ಬಿ (ಅನುಬಂಧ-3, ನಮೂನೆ-ಎಫ್‌) ಮೀಸಲಾತಿ ಅಭ್ಯರ್ಥಿಗಳು ಕಮವಾಗಿ ನಮೂನೆ ಸಿ/ಇ/ಎಫ್‌ ರಲ್ಲಿ ಸಂಬಂಧಿಸಿದ 
ತಹಸೀಲ್ದಾರ್‌ರವರಿ೦ದ ಪಡೆದ ಪಮಾಣ ಪತಗಳನ್ನು ಪಡೆದಿಟ್ಟುಕೊ೦ಡಿರತಕ್ಕದ್ದು. 


(5) ಗಾಮೀಣ ಮೀಸಲಾತಿ ಪಮಾಣ ಪತ 
ಡು ಡು ಡು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೮೩ 





(6) 
(7) 
(8) 


ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪಮಾಣ ಪತ 
ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಬಗೆಗಿನ ಪಮಾಣ ಪತ 
ಕಂಪ್ಯೂಟರ್‌ ಸಾಮಾನ್ಯ ಜ್ಞಾನ ಹೊಂದಿರುವ ಬಗ್ಗೆ ಪಮಾಣ ಪತ 


18. ಸಾಮಾನ್ಯ ಸೂಚನೆಗಳು:- 


D 


2) 


3) 


4) 


5) 


6) 


7) 


8) 


9) 


PR. 38 
50. 200 


ನೈತಿಕ ದುರ್ನಡತೆಯಿಂದಾಗಿ ನೀತಿಬಾಹಿರ ಚಟುವಟಿಕೆಗಳಿಂದಾಗಿ ನ್ಯಾಯಾಲಯದಿಂದ ಶಿಕ್ಷೆಗೊಳಪಟ್ಟಿರುವ ವ್ಯಕ್ತಿ ಅಥವಾ ರಾಜ್ಯ/ಕೇಂದ /ಸ್ಥಳೀಯ 
ಸಂಸ್ಥೆ ಕಛೇರಿಗಳಲ್ಲಿ ನೈತಿಕ ದುರ್ನಡತೆಯಿಂದಾಗಿ ಅಥವಾ ನೀತಿಬಾಹಿರ ಚಟುವಟಿಕೆಗಳಲ್ಲಿ ಒಳಗಾಗಿ ಅಥವಾ ಆಯ್ಕೆಯಾದ ಅಭ್ಯರ್ಥಿಯು 
ಬದಲಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಕಾನೂನು ಬಾಹಿರ, ನೀತಿ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಸೇವೆಯಿಂದ ತೆಗೆದು 
ಹಾಕಿದ್ದಲ್ಲಿ ಅಥವಾ ವಜಾ ಮಾಡಲ್ಪಟ್ಟಿದ್ದು ಕಂಡು ಬಂದಲ್ಲಿ ನೇಮಕಾತಿಗೆ ಅನರ್ಹರಾಗಿರುತ್ತಾರೆ. 
ಅರ್ಜಿ ಸಲ್ಲಿಸುವಾಗ ಸುಳ್ಳು ಮಾಹಿತಿ ನೀಡಿ ಉದ್ಯೋಗ ಪಡೆದು ಕೊಳ್ಳುವ ಅಭ್ಯರ್ಥಿಗಳನ್ನು ಯಾವುದೇ ಸಮಯದಲ್ಲಾದರೂ ಮಜಾ 
ಮಾಡಲಾಗುತ್ತದೆ ಹಾಗೂ ಕಿಮಿನಲ್‌ ಮೊಕದ್ದಮೆ ದಾಖಲಿಸಲಾಗುವುದು. 
ಅರ್ಜಿಯಲ್ಲಿ ನೀಡಿರುವ ವಿಳಾಸವೇ ಅಂತಿಮವಾಗಿದ್ದು, ಎಲ್ಲಾ ಪತ್ರ ವ್ಯವಹಾರಗಳನ್ನು ಅದೇ ವಿಳಾಸಕ್ಕೆ ಕಳುಹಿಸಿ ಕೊಡಲಾಗುವುದು. 
ನಂತರದಲ್ಲಿ ವಿಳಾಸ ಬದಲಾವಣೆಯಾದರೆ ಆ ವಿಳಾಸಕ್ಕೆ ಯಾವುದೇ ಪತ್ರ ವ್ಯವಹಾರವನ್ನು ಮಾಡಲಾಗುವುದಿಲ್ಲ. 
ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಆನ್‌ಲೈನ್‌ ಮುಖಾಂತರ ವೆಬ್‌ಸೈಟ್‌ನಲ್ಲಿ ಲಭ್ಯವಿರುವ ಸೂಚನೆಗಳನ್ನು 
ಪಾಲಿಸಬೇಕು. 
ಅಭ್ಯರ್ಥಿಯ ಅರ್ಹತೆಯ ವಿಷಯದಲ್ಲಿ ಆಯ್ಕೆ ಪ್ರಾಧಿಕಾರದ ನಿರ್ಧಾರವೇ ಅಂತಿಮವಾಗಿರುತ್ತದೆ. 
ಅಭ್ಯರ್ಥಿಯ ಹೆಸರು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಬಂದಿದೆ ಎಂಬುದರ ಆಧಾರದ ಮೇಲೆ ಅಭ್ಯರ್ಥಿಗೆ ನೇಮಕಾತಿಯ ಯಾವುದೇ ಹಕ್ಕು 
ದೊರೆಯುವುದಿಲ್ಲ. 
ಆಯ್ಕೆ ಸಂಬಂಧವಾಗಿ ಈ ಕಛೇರಿಯೊಂದಿಗೆ ಯಾವುದೇ ಪತ್ರ ವ್ಯವಹಾರಕ್ಕೆ ಆಸ್ಪದ ಇರುವುದಿಲ್ಲ. 
ಅರ್ಜಿ ತುಂಬುವ ವಿಧಾನ ಹಾಗೂ ಹೆಚ್ಚಿನ ವಿವರಗಳನ್ನು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಛೇರಿಯ ಅಧಿಕೃತ ವೆಬ್‌ಸೈಟ್‌ 
http://www.chickmagalur.nic.in’ ರಲ್ಲಿನ ಮಾಹಿತಿ ಸೂಚಿಯಲ್ಲಿ ಲಭ್ಯವಿರುತ್ತದೆ. ಹಾಗೂ ಸ್ಪಷ್ಟೀಕರಣ ಅಗತ್ಯವಿದ್ದಲ್ಲಿ ಸಹಾಯವಾಣಿ ಸಂ. 
08262-235262, ರಲ್ಲಿ ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ. 
ಈ ಅಧಿಸೂಚನೆಯನ್ನು ಯಾವುದೇ ಕಾರಣವನ್ನು ನೀಡದೇ, ಯಾವುದೇ ಸಮಯದಲ್ಲಿ ರದ್ದುಗೊಳಿಸುವ ಅಧಿಕಾರವು ಗಾಮಲೆಕ್ಕಾಧಿಕಾರಿ ಆಯ್ಕೆ 
ಪಾಧಿಕಾರಕ್ಕೆ ಇರುತ್ತದೆ. 
ಬಿ. ಎಸ್‌. ಶೇಖರಪ್ಪ 
ಅಧ್ಯಕ್ಷರು, ಗಾಮಲೆಕ್ಕಿಗರ ಆಯ್ಕೆ ಮತ್ತು 
ನೇಮಕಾತಿ ಪಾಧಿಕಾರ ಹಾಗೂ 
ಜಿಲ್ಲಾಧಿಕಾರಿ, ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು-577101. 


ನಮೂನೆ-1 
9ನೇ ನಿಯಮ ನೋಡಿ 
ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಉಪ ನಿರ್ದೇಶಕರು (ಆಡಳಿತ) ಕಾರ್ಯಾಲಯ, ಧಾರವಾಡ 
ಅಧಿಸೂಚನೆ 
ಶ್ರೀಮತಿ. ವಿಜಯಲಕ್ಷ್ಮಿ ಹನಮಂತರಾವ್‌ ಭಂಡಿವಾಡ ಕೆಲಸ ಮಾಡುತ್ತಿರುವ ಸಹಶಿಕ್ಷಕಿ (ಹಿಂದಿ), ಸೆಂಟ್‌ ಜೋಸೆಫ್ಸ್‌ ಪ್ರೌಢಶಾಲೆ, ಧಾರವಾಡ 


(ಅನುದಾನಿತ) (ಸದರಿ ಪ್ರೌಢ ಶಾಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಮಾನ್ಯತೆ ಪಡೆದ ಶಾಲೆ), ಇವರು ಬೆಳಗಾವಿ, ಡಯೋಸ್‌ ಬೋರ್ಡ್‌ ಆಫ್‌ 
ಎಜ್ಯುಕೇಶನ್‌ ಮತ್ತು ಸೋಶಿಯಲ್‌ ವೆಲ್‌ಫೇರ್‌, ಬಿಶಫ್ಸ್‌ ಹೌಸ್‌, ಬಿ.ಸಿ.69, ಕ್ಯಾಂಪ್‌-ಬೆಳಗಾವಿ, ಈ ಆಡಳಿತ ಮಂಡಳಿ ವತಿಯಿಂದ ನಡೆಯುತ್ತಿರುವ ಸೆಂಟ್‌ 


ಜೋಸೆಫ್ಸ್‌ 
ಶಾಲೆಯಲ್ಲಿ 


PD.C/N. 


50. 10 


ಪೌಢಶಾಲೆ, ಧಾರವಾಡ (ಅನುದಾನಿತ) ಇದು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಮಾನ್ಯತೆ ಪಡೆದ ಅನುದಾನಿತ ಪೌಢ 


ಸಹ ಶಿಕ್ಷಕಿ (ಹಿಂದಿ) ಎಂದು ಕೆಲಸ ಮಾಡುತ್ತಿದ್ದು ಅವಳ ಹೆಸರು ಬದಲಾವಣೆಗೆ ಈ ಕೆಳಕಂಡಂತೆ ಅನುಮತಿ ನೀಡಲಾಗಿದೆ. 

ಈ ಹೆಸರಿಗೆ ಶ್ರೀಮತಿ. ವಿದ್ಯಾ ಬದರೀವಿಶಾಲ ಪರ್ವತೀಕರ 

133 ಉಪ ನಿರ್ದೇಶಕರು (ಆಡಳಿತ) ಸಾರ್ವಜನಿಕ 
ಶಿಕ್ಷಣ ಇಲಾಖೆ ಧಾರವಾಡ. 


೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





PUBLIC NOTICE 
IN THE COURT OF THE CITY CIVIL JUDGE 
Mayo Hall, Begaluru CCH No.20 HG: 20/03/2015 
G & W.C.No. 25002/2015 
In the matter of permission to sell minor share of the property 

1. Lt Col Mark Robert Arland, 5/0 Mr Alfred Rock Arland Aged about 45 years. 
2. Ms. Namrata Judith Arland, Aged about 16 years, Minor represented by her natural Guardian and father petitioner No.1 

Presently at Flat No. 3-0, Ill Floor," TULIP APARTMENTS, 

No.128/1, Doddanekkundl, 


K.R. Puram, Bangalore-560----- Petitioners 
Vs. 
NIL Respondents 


Notice is hereby given that a petition has been made to this court under section 29 of the Guardians and Wards Act for grant 
of permission to sell minor/petitioner No.3, 1/3 share in flat No.3-C Ill floor, " TULIP APARTMENT" site No. 3, khatha No.128/1, 
property No. 12/2 situated at Doddanekkundi Village, K.R. Puram Hobli, Bengaluru East Taluk, within the jurisdiction of BBMP new PID 
No. 085-W0341-6-21, measuring undivided share of land 400 sq ft, super built up area 1575 sq ft and a car park, bounded on the East 
by: Site No. 1 and 2 West by : Site No. 4, North by: Water Cannel, South by: Road. 


Be it known that no caveat has been entered and the said petition is posted for hearing on 20.03.2015 at 11.00 a.m. All 
persons claiming to have any interest in the assets of the minor/petitioner No.2, may come and see the proceedings before grant of 
permission to sell infavour of the petitioner No. 1. 


Given under my hand seal of the court, this the 26/02/2015. 


By Order of the Court, 
PD.77 Sheristedar, 
SC. 05 City Civil Court Mayo Hall, Bengaluru 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಾಗಲಕೋಟ. 
ಅಧಿಸೂಚನೆ ಸಂಖ್ಯೆ $ 01/2015, ದಿನಾಂಕಃ 12-02-2015. 
ವಿಷಯ : ಹಿಂಬಾಕಿ ಉಳಿದ ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ ಹುದ್ದೆಗಳಿಗೆ ನೇರ ನೇಮಕಾತಿ. 
ಉಲ್ಲೇಖ ಃ 1) ಈ ನ್ಯಾಯಾಲಯದ ಕಚೇರಿ ಅಧಿಸೂಚನೆ ಸಂಖ್ಯೆ; 01/2014, ದಿನಾಂಕ: 18-06-2014. 
2) ಈ ನ್ಯಾಯಾಲಯದ ಕಚೇರಿ ಟಿಪ್ಪಣಿ ದಿನಾಂಕ: 12-02-2015. 


ಬಾಗಲಕೋಟ ಜಿಲ್ಲೆಯ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಹಿಂಬಾಕಿ ಉಳಿದ “ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ” ಹುದ್ದೆಗಳಿಗಾಗಿ 


ನಿಗಧಿತ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಇಚ್ಛೆಯುಳ್ಳ ಅಭ್ಯರ್ಥಿಗಳು ಎಲ್ಲ ಅಂಕಣಗಳನ್ನು ಭರ್ತಿ ಮಾಡಿ ಅರ್ಜಿಯ ಜೊತೆಗೆ ದಾಖಲಾತಿಗಳ 
ಸ್ವಯಂ ದೃಢೀಕೃತ ನಕಲುಗಳನ್ನು ಲಗತ್ತಿಸಿ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಾಗಲಕೋಟ, ಈ ವಿಳಾಸಕ್ಕೆ ನಿಗದಿತ ಅವಧಿಯೊಳಗಾಗಿ ಸಲ್ಲಿಸತಕ್ಕದ್ದು. 
ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕಃ 12-03-2015. 
ಸಾಯಂಕಾಲ 05-00 ಗಂಟೆಯವರೆಗೆ 


1) ನೇರ ನೇಮಕಾತಿಗಾಗಿ ನಿಗದಿಪಡಿಸಿದ ಹಿಂಬಾಕಿ ಹುದ್ದೆಗಳ ಸಂಖ್ಯೆ ಹಾಗೂ ವರ್ಗೀಕರಣಃ- 






































ಸ್ರ ವರ್ಗೀಕರಣ 
ಇ 
ಶ್ರ 0 0 
3 ಹುದ್ದೆ ಮತ್ತು ವೇತನ 1 ತ ಚ ನ ಜಿ RB» 
ಸ ಶೇಣಿ TD ಆ a ‘ke ಚಿ 4%) 
ಸಂ. ಠೇ 3 P a ಡೆ 43 Ja PE: 
3 ೫ ೧) HB ಆ ಸ್ಥ ೩ 
ಷಿ py 5: 

1 2 3 4 ವ 6 7 8 9 10 
ಸಾಮಾನ್ಯ ಅಭ್ಯರ್ಥಿ ದ 1 ದ ಧ್ರ 3 1 
ಪರಿಶಿಷ್ಟ ಜಾತಿ — 2 ೬ 1 ಎ _ 

ಶೀಘಲಿಪಿಗಾರರು ಪರಿಶಿಷ್ಟ ಪಂಗಡ 1 ದ 3. ೭ ೭ ತ 

1 14550 - 26700 10 ಪ್ರವರ್ಗ-1 — — 1 — — — 

(ಇತರೆ ಭತ್ಯೆಗಳು) ಪ್ರವರ್ಗ-2ಎ 1 1 ತ ತ 
ಪ್ರವರ್ಗ-2ಬಿ — ಸ 1 ಹ ಮ 3. 
ಒಟ್ಟು 1 4 2 2 - 1 



































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೮೫ 
























































ಸಾಮಾನ್ಯ ಅಭ್ಯರ್ಥಿ — — — 1 — — 
ಬೆರಳಚ್ಚುಗಾರರು 
ನ ಪರಿಶಿಷ್ಟ ಜಾತಿ ದ 1 - ದ ದ ದ 
2 11600 - 21000 03 
ಪ್ರವರ್ಗ-2ಎ ದ 1 ದ ದ ದ ದ 
(ಅತರೆ ಭತ್ಯೆಗಳು) 
ಒಟ್ಟು - 2 - 1 - - 
2) ಕನಿಷ್ಟ ಶೈಕ್ಷಣಿಕ ವಿದ್ಯಾರ್ಹತೆ :- 
ಕ್ರಮ 
ಹುದ್ದೆ ಕನಿಷ್ಟ ಶೈಕ್ಷಣಿಕ ವಿದ್ಯಾರ್ಹತೆ 
ಸಂಖೆ ಬ ಲ್ಕ F) 





1) ಎಸ್‌ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 


0k ವಲಾ 2) ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಡೆಸಲಾದ ಹಿರಿಯ ಕನ್ನಡ ಮತ್ತು ಆಂಗ್ಲ ಶೀಘ್ರಲಿಪಿ ಮತ್ತು ಬೆರಳಚ್ಚು 
ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 





1) ಎಸ್‌ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
02 ಬೆರಳಚ್ಚುಗಾರ 2) ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಡೆಸಲಾದ ಹಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಯಲ್ಲಿ 
ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 



































3) ವಯೋಮಿತಿ :- 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಈ ಕೆಳಕಂಡ ವಯೋಮಿತಿಯನ್ನು ಹೊಂದಿರತಕ್ಕದ್ದು. 
ಕ್ರಮ ಕನಿಷ್ಠ 
ಅಭ್ಯರ್ಥಿಯ ಪ್ರವರ್ಗ i ಗರಿಷ್ಟ ವಯೋಮಿತಿ 
ಸಂಖೆ ರ ವಯೋಮಿತಿ ಶಿ 
$ 
1 ಸಾಮಾನ್ಯ ವರ್ಗ 35 ವರ್ಷ 
2 ಪ್ರವರ್ಗ 2ಎ, 2ಬಿ, 3ಎ, 3ಬಿ 18 ವರ್ಷ 38 ವರ್ಷ 
3 ಪರಿಶಿಷ್ಟ ಜಾತಿ 8 ಪರಿಶಿಷ್ಟ ಪಂಗಡ $ ಪ್ರವರ್ಗ-1 40 ವರ್ಷ 




















ಸರಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಮತ್ತು ಅಂಗವಿಕಲರಿಗೆ ನಿಯಮಗಳ ಅನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 


ನೀಡಲಾಗುವದು. 
4) ಆಯ್ಕೆ ವಿಧಾನ :- 

1) ಅಭ್ಯರ್ಥಿಗಳ ಆಯ್ಕೆಯನ್ನು ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಲಿಪಿಕ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) ನಿಯಮಗಳು 1982 
ಮತ್ತು ತಿದ್ದುಪಡಿ ನಿಯಮಗಳು 2007 ರಂತೆ ಮಾಡಲಾಗುವದು. ಆಯ್ಕೆಯಾದ ಅಭ್ಯರ್ಥಿಗಳು ನೇಮಕಾತಿ ನಿಯಮಗಳಂತೆ ಎರಡು ವರ್ಷಗಳ ಕಾಲ 
ಪರಿವೀಕ್ಷಣಾ ಅವಧಿಯನ್ನು ಪೂರೈಸಬೇಕಾಗುವದು ಮತ್ತು ನಿರ್ಧಿಷ್ಟ ಪಡಿಸಿದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕಾಗುವದು. 

2) ಶೀಘ್ರಲಿಪಿಗಾರ ಹುದ್ದೆಗೆ ಒಂದು ನಿಮಿಷಕ್ಕೆ 120 ಶಬ್ದಗಳಂತೆ 5 ನಿಮಿಷಗಳ ಉಕ್ತ ಲೇಖನವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ 
ನೀಡಲಾಗುವದು. ಅದನ್ನು ಲಿಪ್ಕಂತರಗೊಳಿಸಿ, ಬೆರಳಚ್ಚು ಮಾಡಲು 45 ನಿಮಿಷಗಳ ಕಾಲಾವಕಾಶ ನೀಡಲಾಗುವದು. ಇದಕ್ಕೆ 100 ಗರಿಷ್ಟ ಅಂಕಗಳನ್ನು 
ನಿಗದಿಪಡಿಸಿದ್ದು, ಸಂದರ್ಶನಕ್ಕೆ ಅರ್ಹತೆ ಹೊ೦ದಲು ಕನಿಷ್ಟ 50 ಅಂಕಗಳನ್ನು ಪಡೆಯಬೇಕಾಗುವದು. ಅಭ್ಯರ್ಥಿಯು ಎಸ್‌ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ, 
ಹಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು, ಶೀಘ್ರಲಿಪಿ ಪರೀಕ್ಷೆಗಳಲ್ಲಿ ಮತ್ತು ಈ ಪ್ರಾಧಿಕಾರ ನಡೆಸಲಾದ ಶೀಘ್ರಲಿಪಿ ಹಾಗೂ ಬೆರಳಚ್ಚು ಪರೀಕ್ಷೆಗಳಲ್ಲಿ ಪಡೆದ 
ಅಂಕಗಳ ಸರಾಸರಿ ಆಧಾರದ ಮೇಲೆ ಒಂದು ಹುದ್ದೆಗೆ 5 ರಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವದು. ಸಂದರ್ಶನಕ್ಕೆ ಒಟ್ಟು 5 ಗುಣಗಳನ್ನು 
ನಿಗದಿಪಡಿಸಲಾಗಿದೆ. ಅಭ್ಯರ್ಥಿಯು ಹುದ್ದೆಗೆ ನಿಗದಿಪಡಿಸಲಾದ ಕನಿಷ್ಟ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕಗಳು, ಈ ಪ್ರಾಧಿಕಾರವು ನಡೆಸಲಾದ ಕನ್ನಡ ಮತ್ತು 
ಆಂಗ್ಲ ಶೀಘ್ರಲಿಪಿ ಹಾಗೂ ಬೆರಳಚ್ಚು ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಮತ್ತು ಸಂದರ್ಶನದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು 


ಗು () 
ಆಯ್ಕೆಮಾಡಲಾಗುವದು. 


3) ಬೆರಳಚ್ಚುಗಾರರ ಹುದ್ದೆಗಳಿಗೆ ಬೆರಳಚ್ಚು ಮಾಡಲು ಉಕ್ತ ಲೇಖನವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನೀಡಲಾಗುವದು. ಇದಕ್ಕೆ 100 
ಗರಿಷ್ಟ ಅಂಕಗಳನ್ನು ನಿಗದಿಪಡಿಸಿದ್ದು, ಅರ್ಹತೆ ಹೊಂದಲು ಕನಿಷ್ಟ 50 ಅಂಕಗಳನ್ನು ಪಡೆಯಬೇಕಾಗುವದು. ಅಭ್ಯರ್ಥಿಯು ಎಸ್‌ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ, 
ಹಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಗಳಲ್ಲಿ ಹಾಗೂ ಈ ಪ್ರಾಧಿಕಾರ ನೆಡಸಲಾದ ಬೆರಳಚ್ಚು ಪರೀಕ್ಷೆಗಳಲ್ಲಿ ಪಡೆದ ಅಂಕಗಳ ಸರಾಸರಿ ಆಧಾರದ 
ಮೇಲೆ ಒಂದು ಹುದ್ದೆಗೆ 5 ರಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವದು. ಸಂದರ್ಶನಕ್ಕೆ ಒಟ್ಟು 5 ಗುಣಗಳನ್ನು ನಿಗದಿಪಡಿಸಲಾಗಿದೆ. 


ಅಭ್ಯರ್ಥಿಯು ಹುದ್ದೆಗೆ ನಿಗದಿಪಡಿಸಲಾದ ಕನಿಷ್ಟ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕಗಳು, ಈ ಪ್ರಾಧಿಕಾರವು ನಡೆಸಲಾದ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು 


ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಹಾಗೂ ಸಂದರ್ಶನದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆಮಾಡಲಾಗುವದು. 
4) ಸೂಚನೆಗಳು :- 


1) ಅಭ್ಯರ್ಥಿಗಳು ತಾವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎನ್ನುವುದನ್ನು ಲಕೋಟೆಯ ಮೇಲೆ ಹಾಗೂ ಅರ್ಜಿಯ ಮೇಲೆ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 

2) ಸರಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಹಾಗೂ ಸೇವಾ ಪ್ರಮಾಣ 
ಪತ್ರವನ್ನು ಪಡೆದುಕೊಂಡು, ಅರ್ಜಿಯ ಜೊತೆಗೆ ಲಗತ್ತಿಸಿ, ಆ ಅರ್ಜಿಯನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 





೧೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 





3) 


4) 


5) 


6) 


7) 


8) 
9) 


10) 


11) 


12) 


13) 


14) 


15) 


16) 


ಅಭ್ಯರ್ಥಿಗಳು ನಿರ್ಧಿಷ್ಟಪಡಿಸಿದ ಅರ್ಜಿ ನಮೂನೆಯಲ್ಲಿ ತಮ್ಮ ಇತ್ತೀಚಿನ ಪಾಸ್‌ಪೋರ್ಟ್‌ ಸೈಜ ಭಾವಚಿತ್ರವನ್ನು ಅಂಟಿಸಿ, ಅದರ ಜೊತೆಗೆ ಸ್ವ- 
ವಿಳಾಸವಿರುವ ಮತ್ತು 5 ರೂಪಾಯಿಗಳ ಅಂಚೆ ಚೀಟಿಯನ್ನು ಲಗತ್ತಿಸಿದ ಲಕೋಟೆಯೊಂದಿಗೆ ಸಲ್ಲಿಸತಕ್ಕದ್ದು. 


ಅಭ್ಯರ್ಥಿಗಳನ್ನು ನಿಗದಿಪಡಿಸಿದ ಕನಿಷ್ಟ ವಿದ್ಯಾರ್ಹತೆಯಲ್ಲಿ ಪಡೆದ ಗುಣಗಳ ಆಧಾರದ ಮೇಲೆ ಅರ್ಹತಾ ಪರೀಕ್ಷೆಗೆ ಕರೆಯಬೇಕಾಗಿರುವದರಿಂದ, 
ಅವರು ನಿಗದಿಪಡಿಸಿದ ಕನಿಷ್ಟ ವಿದ್ಯಾರ್ಹತೆಯನ್ನು ಹೊಂದಿದ ಬಗ್ಗೆ ಸ್ವಯಂ ದೃಢೀಕೃತ ಅಂಕಪಟ್ಟಿಗಳ ನಕಲುಗಳನ್ನು ಕಡ್ಡಾಯವಾಗಿ ಅರ್ಜಿಯ 
ಜೊತೆಗೆ ಲಗತ್ತಿಸತಕ್ಕದ್ದು. ಇಲ್ಲವಾದಲ್ಲಿ ಅಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವದಿಲ್ಲ. 

ಜನ್ಮ ದಿನಾಂಕವನ್ನು ದೃಢೀಕರಿಸಲು ಎಸ್‌ಎಸ್‌ಎಲ್‌ಸಿ ಅಂಕಪಟ್ಟ ಅಥವಾ ವರ್ಗಾವಣೆ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ದಾಖಲೆಯನ್ನು 
ಕಡ್ಡಾಯವಾಗಿ ಲಗತ್ತಿಸತಕ್ಕದ್ದು. 

ಮಿಸಲಾತಿಯನ್ನು ಕೋರಿ ಅರ್ಜಿಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳು ಸರಕಾರದಿಂದ ನಿಗದಿಪಡಿಸಿದ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದ 
ಹಾಗೂ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರಗಳ ಸ್ವಯಂ ದೃಢೀಕೃತ ದಾಖಲೆಗಳನ್ನು ಕಡ್ಡಾಯವಾಗಿ ಲಗತ್ತಿಸತಕ್ಕದ್ದು. 

ಒಂದು ವೇಳೆ ಅಧಿಸೂಚನೆಯಲ್ಲಿ ನಮೂದಿಸಿದ ವರ್ಗೀಕರಣಕ್ಕನುಸಾರವಾಗಿ ಅರ್ಹ ಮಹಿಳೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು 
ಲಭ್ಯವಾಗದಿದ್ದಲ್ಲಿ ಆ ಸ್ಥಾನಗಳಿಗೆ ಅದೇ ವರ್ಗದ ಅರ್ಹ ಇತರ ಅಭ್ಯರ್ಥಿಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವದು. 


ಅರ್ಹತಾ ಪರೀಕ್ಷೆ ಮತ್ತು ಸಂದರ್ಶನಕ್ಕಾಗಿ ಆಹ್ವಾನಿಸಿದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. 
ಅಪೂರ್ಣ ಮತ್ತು ಕಡ್ಡಾಯವಾಗಿ ಲಗತ್ತಿಸಬೇಕಾದ ದಾಖಲಾತಿಗಳನ್ನು ಲಗತ್ತಿಸಲಾರದ ಹಾಗೂ ಕೊನೆಯ ದಿನಾಂಕದ ನಂತರ ಬಂದ 


ಅರ್ಜಿಗಳನ್ನು ಪರಿಗಣಿಸಲಾಗುವದಿಲ್ಲ. 


ಅಂಗವಿಕಲ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ದಿನಾಂಕ: 19-05-2005ರ ಸರಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ/115/ 
ಸೇನೆನಿ/2005 ರಡಿಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ 
ಪತ್ರವನ್ನು ಪಡೆದು, ಸ್ವಯಂ ದೃಢೀಕೃತ ಛಾಯಾ ಪ್ರತಿಯನ್ನು ಸಲ್ಲಿಸತಕ್ಕದ್ದು. 

ಗ್ರಾಮೀಣ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರಕಾರಿ ಆದೇಶ ಸಂಖ್ಯೆ: ಸಿಆಸುಇ/98/ಸೇನೆನಿ/2005, ದಿನಾ೦ಕ: 10-08-2005ರ ಪ್ರಕಾರ 
ನಿಗದಿತ ನಮೂನೆ 2 ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲುರುಜು ಮಾಡಿಸಿ, 
ಸ್ವಯಂ ದೃಢೀಕೃತ ಛಾಯಾ ಪ್ರತಿಯನ್ನು ಸಲ್ಲಿಸತಕ್ಕದ್ದು. 

ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ 2 ರ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ನಮೂನೆ 1 ರಲ್ಲಿ 
ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ತಹಶೀಲ್ಬಾರರವರಿ೦ದ ಪಡೆದ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ಛಾಯಾ ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ, ಮತ್ತು ಪ್ರವರ್ಗ-೨ಬಿ ಕ್ಕೆ ಸೇರಿರುವ ಅಭ್ಯರ್ಥಿಗಳು 
ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಸ್ವಯಂ ದೃಢೀಕೃತ ಛಾಯಾ 
ಪ್ರತಿಗಳನ್ನು ಸಲ್ಲಿಸತಕ್ಕದ್ದು. 

ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 

ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದಿಂದ 6 ತಿಂಗಳ ಒಳಗಿರುವ ಹಾಗೂ ಅರ್ಜಿದಾರರಿಗೆ ಸಂಬಂಧಿಕರಲ್ಲದ ಇಬ್ಬರು ಗಣ್ಯ 
ವ್ಯಕ್ತಿಗಳು ನೀಡಿರುವ ನಡತೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 

ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದಿಂದ 6 ತಿಂಗಳ ಒಳಗಿರುವ ಹಾಗೂ ಅಭ್ಯರ್ಥಿಯು ಅಭ್ಯಸಿಸಿದ ಶಾಲೆ / ವಿದ್ಯಾಲಯದಿಂದ 
ಪಡೆದ ಒಂದು ನಡತೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 


ವಿಶೇಷ ಸೂಚನೆಗಳು :- 


1) 


2) 


3) 


4) 


5) 
6) 


ಅರ್ಜಿಯೊಂದಿಗೆ ಲಗತ್ತಿಸಿರುವ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದು 
ಲಗತ್ತಿಸಿರಬೇಕು. ಇಲ್ಲವೇ ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕು. 

ಯಾವುದೇ ಅಭ್ಯರ್ಥಿಯು ಸರ್ಕಾರಿ 8 ಸರ್ಕಾರೇತರ ಅಧಿಕಾರಿಗಳಿಂದ ತನ್ನ ಅಭ್ಯರ್ಥಿಕೆಯ ಬಗ್ಗೆ ಪ್ರಭಾವ ಬೀರಿದಲ್ಲಿ, ಅಂತಹ ಅಭ್ಯರ್ಥಿಗಳು 
ನೇಮಕಾತಿಗೆ ಅರ್ಹರಾಗುವುದಿಲ್ಲ. 

ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವಜನಿಕ ರಜೆ ಎಂದು ಘೋಷಿಸಿದ ಪಕ್ಷದಲ್ಲಿ ಮುಂದಿನ ಕಚೇರಿ ಕೆಲಸದ 
ದಿನ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಎಂದು ಪರಿಗಣಿಸಲಾಗುವುದು. 

ಯಾವುದೇ ಅಭ್ಯರ್ಥಿಗೆ ಸಂದರ್ಶನದ ಬಗ್ಗೆ ಮಾಹಿತಿ ಬರದಿದ್ದರೆ, ಅವರು ಸಂದರ್ಶನಕ್ಕೆ ಅರ್ಹರಲ್ಲ ಎಂದು ತಿಳಿಯತಕ್ಕದ್ದು ಮತ್ತು ಆ ಬಗ್ಗೆ 
ಯಾವುದೇ ಪತ್ರ ವ್ಯವಹಾರ ಮಾಡಲಾಗುವುದಿಲ್ಲ. 

ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಈ ನೇಮಕಾತಿ ಪ್ರಾಧಿಕಾರ (ಜಿಲ್ಲಾ ನ್ಯಾಯಾಲಯ, ಬಾಗಲಕೋಟ) ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿಯೇ ಅರ್ಜಿಗಳನ್ನು 


tT 
ತಮ್ಮ ಸ್ವಂತ ಹಸ್ತಾಕ್ಷರಗಳಿಂದ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು, ಇಲ್ಲವಾದಲ್ಲಿ ಅಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಸ್ಥಳ ಃ ಬಾಗಲಕೋಟ. 


ದಿನಾಂಕ : 12-02-2015 


ಎಸ್‌. ಮಹಾಲಕಿ ನೇರಳೆ 
ಬ್ರ 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಾಗಲಕೋಟ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ೧೮೭ 





ಅರ್ಜಿ ನಮೂನೆ 
ಬಾಗಲಕೋಟ ಜಿಲ್ಲೆಯ ನ್ಯಾಯಾಲಯದಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರ / ಬೆರಳಚ್ಚುಗಾರ ಹುದ್ದೆಗೆ ಅರ್ಜಿ 
(ಅರ್ಜಿ ಸ್ವೀಕರಿಸಲು ಕೊನೆಯ ದಿನಾಂಕ : 12-03-2015.) 




















ಗೆ, ಇತ್ತೀಚಿನ ಪಾಸ್‌ಪೋರ್ಟ 
| ಅಳತೆಯ ಭಾವ ಚಿತ್ರವನ್ನು 
ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಾಗಲಕೋಟ. ಅಂಟಿಸುವದು 
ಮಾನ್ಯರೇ, 
ತಮ್ಮ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ ಃ 01 / 2015 ದಿನಾಂಕ 8 12-02-2015 ರ ಪ್ರಕಟಣೆ ಮೇರೆಗೆ ನಾನು ಈ ಕೆಳಕಂಡ 
ಮಾಹಿತಿಗಳೊಂದಿಗೆ “ ” ಹುದ್ದೆಗೆ ಹಾಗೂ “ ” ಮೀಸಲಾತಿ ಅಡಿಯಲ್ಲಿ ನನ್ನ ಅರ್ಜಿಯನ್ನು 
ಸಲ್ಲಿಸುತ್ತಿದ್ದೇನೆ. 





1) ಅಭ್ಯರ್ಥಿಯ ಪೂರ್ಣ ಹೆಸರು 
(ದಪ್ಪ ಅಕ್ಷರಗಳಲ್ಲಿ) 

2) ತಂದೆ $ ಗಂಡನ ಹೆಸರು 

3) ತಾಯಿಯ ಹೆಸರು 











4) ಸಂಪೂರ್ಣ ಅಂಚೆ ವಿಳಾಸ 

5) ದೂರವಾಣಿ ಃ ಮೊಬೈಲ್‌ ಸಂಖ್ಯೆ 

6) ಜನ್ಮ ದಿನಾಂಕ 8 

(ಸೂಕ್ತ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ನಕಲನ್ನು 
ಲಗತ್ತಿಸುವದು) 

7) ವಯಸ್ಸು (ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ವರ್ಷಗಳು ತಿಂಗಳು ದಿನಗಳು 
ಕೊನೆಯ ದಿನಾಂಕದಂದು ಅಭ್ಯರ್ಥಿಯ ವಯಸ್ಸು) 























8) |ಲಿಂಗ ಪುರುಷ ಮಹಿಳೆ 











9) ರಾಷ್ಟ್ರೀಯತೆ 

ಮು 
10) ಧರ್ಮ ಮತ್ತು ಜಾತಿ 
11) ವೈವಾಹಿಕ ಸ್ಥಿತಿ ವಿವಾಹಿತ ಅವಿವಾಹಿತ 

















12) ವಿವಾಹಿತರಾಗಿದ್ದಲ್ಲಿ ಒಂದಕ್ಕಿಂತ ಹೆಚ್ಚು ಜೀವಂತ ಗಂಡಃ 
ಹೆಂಡತಿ ಇದ್ದಾರೆಯೇ? 

13) ನೀವು ಯಾವುದಾದರೂ ಕ್ರಿಮಿನಲ್‌ ಮೊಕದ್ದಮೆಯಲ್ಲಿ 
ಭಾಗಿಯಾಗಿದ್ದೀರಾ? 

14) | ನೀವು ಸರಕಾರಿ ಸೇವೆಯಿಂದ ಅಥವಾ ಇನ್ನಾವುದಾದರೂ 
ಸೇವೆಯಿಂದ ವಜಾ ಆಗಿದ್ದೀರಾ? ಅಥವಾ 
ತೆಗೆದುಹಾಕಲ್ಪಟ್ಟಿದ್ದೀರಾ? 

15) | ನೀವು ಸರಕಾರಿ ಸೇವೆಯಲ್ಲಿ ಇದ್ದಲ್ಲಿ ಅದರ ವಿವರ 
(ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಲಗತ್ತಿಸುವದು) 

16) | ಶೈಕ್ಷಣಿಕ ವಿದ್ಯಾರ್ಹತೆ ಗರಿಷ್ಟ ಅಂಕಗಳು ಪಡೆದ ಅಂಕಗಳು ಶೇಕಡಾವಾರು 

















1) | ಎಸ್‌ಎಸ್‌ಎಲ್‌ಸಿ 

2) | ಹಿರಿಯ ಕನ್ನಡ ಶೀಘಲಿಪ 

3) | ಹಿರಿಯ ಆಂಗ್ಲ ಶೀಘ್ರಲಿಪಿ 

4) | ಹಿರಿಯ ಕನ್ನಡ ಬೆರಳಚ್ಚು 

5) | ಹಿರಿಯ ಆಂಗ್ಲ ಬೆರಳಚ್ಚು 

(ಸೂಕ್ತ ಪ್ರಮಾಣ ಪತ್ರಗಳ ಸ್ವಯಂ ದೃಢೀಕೃತ ನಕಲುಗಳನ್ನು 
ಲಗತ್ತಿಸುವದು) 












































R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೧೫ ಭಾಗ ೫ 

















17) | ಹೆಚ್ಚಿನ ವಿದ್ಯಾರ್ಹತೆಗಳು 

(ಪ್ರಮಾಣ ಪತ್ರವನ್ನು ಲಗತ್ತಿಸುವದು) 

18) | ಯಾವ ಮಿಸಲಾತಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತೀರಿ? 
19) | ಹೆಚ್ಚಿನ ಸೇವಾ ಅನುಭವ ಇದ್ದಲ್ಲಿ ಅದರ ವಿವರ (ಪ್ರಮಾಣ 
ಪತ್ರ ಲಗತ್ತಿಸುವದು) 

20) | ಲಗತ್ತಿಸಿದ ದಾಖಲೆಗಳು 1) 
2) 
3) 
4) 
5) 
6) 
7) 
8) 
9) 
10) 


ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣೀಕರಿಸುತ್ತೇನೆ. ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಮತ್ತು ಕಾನೂನಿನ ಅನುಸಾರ ನನ್ನ ಮೇಲೆ ಸೂಕ್ತ ಕ್ರಮವನ್ನು 
ಕೈಕೊಳ್ಳಬಹುದಾಗಿದೆ ಎಂದು ಈ ಮೂಲಕ ಘೋಷಿಸುತ್ತೇನೆ. 
































ಸ್ಥಳ $ 
ದಿನಾಂಕ 8 ಅಭ್ಯರ್ಥಿಯ ಸಹಿ 
ಸೂಚನೆ : ಅಭ್ಯರ್ಥಿಗಳು ಅರ್ಜಿಯ ಜೊತೆಗೆ 5 ರೂಪಾಯಿಗಳ ಅಂಚೆ ಚೀಟಿಯನ್ನು ಲಗತ್ತಿಸಿದ ಸ್ವವಿಳಾಸವಿರುವ ಲಕೋಟೆಯನ್ನು ಸಲ್ಲಿಸತಕ್ಕದ್ದು. 
೧.೧. 49 
50-5 





ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59. 


